KA / BGGPO /2515MPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೧೫ , ೨೦೧೦ ( ಆಷಾಢ ೨೪ ಶಕ ವರ್ಷ ೧೯೩೨) 


ಸಂಪುಟ ೧೪೫ | 


ಸಂಚಿಕೆ ೨೮ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಸಮಾಜ ಕಲ್ಯಾಣ ಇಲಾಖೆ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಸಂಪಂಗಿರಾಮನಗರ, ಬೆಂಗಳೂರು 

ಪ್ರಕಟಣೆ 
ಸಂಖ್ಯೆ: ಜಿಸಕಅ / ಬೆಂಗ್ರಾ / ಕಾಪದ /ಸಿಆರ್1/10 - 11 , ಬೆಂಗಳೂರು, ದಿನಾಂಕ: 14ನೇ ಜೂನ್, 2010 
ವಿಷಯ: 2010 -11ನೇ ಸಾಲಿಗೆ ಆಡಳಿತ ನ್ಯಾಯಾಧೀಕರಣ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 

ವರ್ಗದ ಕಾನೂನು ಪದವೀಧರರಿಗೆ ತರಬೇತಿ ನೀಡುವ ಬಗ್ಗೆ. 
2010 - 11ನೇ ಸಾಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲ್ಲೂಕು ವ್ಯಾಪ್ತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖಾ 
ವತಿಯಿಂದ ಆಡಳಿತ ನ್ಯಾಯಾಧೀಕರಣ ಯೋಜನೆಯಡಿ ತರಬೇತಿ ನೀಡಲು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಿ ಪ್ರಕಟಣೆ ಹೊರಡಿಸಲಾಗಿದೆ. ಈ ಕೆಳಗೆ ನಮೂದಿಸಿರುವ ಷರತ್ತುಗಳ ಪ್ರಕಾರ ಅರ್ಹ 
ಅಭ್ಯರ್ಥಿಗಳು ಮಾತ್ರ ಈ ಕೆಳಕಂಡ ಕಛೇರಿಯಲ್ಲಿ ಅರ್ಜಿಗಳನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸಲು ಕಡೆಯ 
ದಿನಾಂಕ :30 . 07 . 2010 . ತಡವಾಗಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ 
ಷರತ್ತುಗಳು: 

1) ಅಭ್ಯರ್ಥಿಗಳು 35 ವರ್ಷ ವಯೋಮಿತಿಯೊಳಗಿರಬೇಕು. 

2 ) ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಗೆ ಬರುವ 4 ತಾಲ್ಲೂಕುಗಳ ಅಭ್ಯರ್ಥಿಗಳು ಮಾತ್ರ ಅರ್ಜಿ 
ಸಲ್ಲಿಸತಕ್ಕದ್ದು. 

3) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಎರಡು ವರ್ಷದ ಒಳಗೆ ಕಾನೂನು ಪದವಿಯನ್ನು 
ಪಡೆದಿರಬೇಕು. 

4) ತರಬೇತಿ ಅವಧಿ 4 ವರ್ಷಗಳಾಗಿದ್ದು , ಮಾಸಿಕ ರೂ .1000 - 00ಗಳ ಶಿಷ್ಯವೇತನ ನೀಡಲಾಗುವುದು . 

5) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ 20 ವರ್ಷಕ್ಕಿಂತ ಹೆಚ್ಚಿನ ಅನುಭವ 
ಹೊಂದಿರುವ ಹಿರಿಯ ವಕೀಲರಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

6) ಆಯ್ಕೆಯಾದ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ತರಬೇತಿಯನ್ನು ಪೂರ್ಣಗೊಳಿಸದೇ ಮಧ್ಯಂತರದಲ್ಲಿ 
ಬಿಟ್ಟು ಹೋಗಬಾರದು. ಬಿಟ್ಟು ಹೋದ ಪಕ್ಷದಲ್ಲಿ ತರಬೇತಿಯ ಅವಧಿಯಲ್ಲಿ ನೀಡಿದ ಶಿಷ್ಯವೇತನವನ್ನು ಶೇ .10ರಷ್ಟು 


( ೨೮೭೩ ) 


೨೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
ಬಡ್ಡಿಯೊಂದಿಗೆ ವಸೂಲಿ ಮಾಡಲಾಗುವುದು. ಈ ನಿಯಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ದಿಮೆಯಲ್ಲಿ ನೇಮಕ 
ಹೊಂದುವವರಿಗೆ ಅನ್ವಯಿಸುವುದಿಲ್ಲ . 

7) ಸುಳ್ಳು ದಾಖಲೆ, ಮಾಹಿತಿಯನ್ನು ಒದಗಿಸಿ , ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕಾನೂನಿನನ್ವಯ ಶಿಕ್ಷೆಗೆ 
ಗುರಿಪಡಿಸಲಾಗುವುದು. 

8) ಅರ್ಜಿಯಲ್ಲಿನ ಮಾಹಿತಿಯು ಅಪೂರ್ಣವಾಗಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ 
9 ) ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. 
10 ) ಅರ್ಜಿಗಳನ್ನು ಪಡೆಯಬೇಕಾದ ಮತ್ತು ಸಲ್ಲಿಸಬೇಕಾದ ವಿಳಾಸ ಈ ಕೆಳಕಂಡಂತಿದೆ . 

ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 4ನೇ ಮುಖ್ಯರಸ್ತೆ, 16ನೇ ಅಡ್ಡರಸ್ತೆ , 
(ಪೊಲೀಸ್ ಠಾಣೆ ಎದುರು) , ಸಂಪಂಗಿರಾಮನಗರ, ಬೆಂಗಳೂರು- 560027 . 

ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ , 
ಪಿ . ಆರ್ .981 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ . 
ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಶಿವಮೊಗ್ಗ, 
ನಂ .415 , ಬಸವಚೇತನ , 100 ಅಡಿ ರಸ್ತೆ , ರವೀಂದ್ರನಗರ 

ಪತ್ರಿಕಾ ಪ್ರಕಟಣೆ 
ಸಂಖ್ಯೆ: ಬಿಸಿಎಂ / ಅಕಾಪತ/ ಸಿಆರ್ - 6 /2010 - 11 , ದಿನಾಂಕ:15ನೇ ಜೂನ್, 2010 
ವಿಷಯ : ಕಾನೂನು ಪದವಿಯಲ್ಲಿ ಉತ್ತೀರ್ಣರಾದ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ 2010 - 11ನೇ ಸಾಲಿನಲ್ಲಿ 

ತರಬೇತಿಗಾಗಿ ಅರ್ಜಿ ಆಹ್ವಾನಿಸುವ ಕುರಿತು. 
ಉಲ್ಲೇಖ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಕಇ / 49 / ಬಿಇಟಿ/ 99 , ದಿನಾಂಕ: 02 .09. 99 . 

2 ) ಸಕಇ /205/ ಬಿಎಂಎಸ್/99, ದಿನಾಂಕ:09 .10 .99 . 
3) ಎಸ್‌ಡಬ್ಲೂಎಲ್ /60/ಎಸ್‌ಡಬ್ಬ42/ ದಿನಾಂಕ:02.11. 99 . 
4) ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಶಿವಮೊಗ್ಗ ಇವರ ಟಿಪ್ಪಣಿ 

ಆದೇಶ ದಿನಾಂಕ:10. 06. 2010 . 
ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾನೂನು ಪದವಿಯಲ್ಲಿ ಉತ್ತೀರ್ಣರಾದ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ 2010 - 11ನೇ 
ಸಾಲಿನಿಂದ ನಾಲ್ಕು ವರ್ಷಗಳ ಅವಧಿಯವರೆಗೆ ಈ ಇಲಾಖಾ ವತಿಯಿಂದ ತರಬೇತಿಯನ್ನು ನೀಡಲು ಅರ್ಜಿಯನ್ನು 
ಆಹ್ವಾನಿಸಲಾಗಿದೆ. ತರಬೇತಿಗಾಗಿ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಿಬಂಧನೆಗೊಳಪಟ್ಟಿರಬೇಕು. 

ನಿಬಂಧನೆಗಳು 
1) ಅಭ್ಯರ್ಥಿಯು ಮತೀಯ ಅಲ್ಪಸಂಖ್ಯಾತರರಾಗಿರಬೇಕು ( ಮುಸ್ಲಿಂ, ಜೈನ್ , ಕ್ರಿಶ್ಚಿಯನ್, ಸಿಖ್ , ಬೌದ್ಧ, ಪಾರ್ಸಿ ಹಾಗೂ 

ಆಂಗ್ಲೋ ಇಂಡಿಯನ್) 
2) ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ಅಡ್ವಕೇಟ್ ಆಗಿ ಕಾರ್ಯ ನಿರ್ವಹಿಸಲು 

ನಿಗದಿಪಡಿಸಲಾದ ಕಾನೂನು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ 2 ವರ್ಷಗಳ ಅವಧಿಯೊಳಗೆ ಇರುವವರು ಮಾತ್ರ 

ಅರ್ಜಿಯನ್ನು ಸಲ್ಲಿಸಬಹುದು. 
3) ಕಾನೂನು ತರಬೇತಿಯು 4 ವರ್ಷಗಳ ಅವಧಿಯಾಗಿದ್ದು, ಮಾಸಿಕ ರೂ .1000 -00 ಗಳನ್ನು ಶಿಷ್ಯವೇತನ 

ನೀಡಲಾಗುವುದು. 
4) ಅಭ್ಯರ್ಥಿಯ ಗರಿಷ್ಠ ವಯೋಮಿತಿ 30 ವರ್ಷದೊಳಗಿರಬೇಕು. 
5) ತರಬೇತಿಯ ಅವಧಿಯ ಮಧ್ಯಭಾಗದಲ್ಲಿ ತರಬೇತಿಗೆ ಗೈರುಹಾಜರಾದಲ್ಲಿ ಪಡೆಯಲಾಗಿರುವ ಶಿಷ್ಯವೇತನ ಹಣವನ್ನು 

ಬಡ್ಡಿಯೊಂದಿಗೆ ಹಿಂದಿರುಗಿಸಬೇಕಾಗುವುದು. 
6) ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕ:17. 07.2010 . 

ಅಪೂರ್ಣವಾದ ಹಾಗೂ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಯಾವುದೇ ಮುನ್ಸೂಚನೆ ಇಲ್ಲದೇ 
ತಿರಸ್ಕರಿಸಲಾಗುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜುಲೈ ೧೫ , ೨೦೧೦ 

೨೮೭೫ 
ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯವು ರೂ . 15000 - 00ಕ್ಕೆ ಮೀರಿರಬಾರದು. ಪ್ರವರ್ಗ - 1ರಡಿಯಲ್ಲಿ ಬರುವ 

ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ಇರುವುದಿಲ್ಲ. 
9) ಅಭ್ಯರ್ಥಿಯು ತಮ್ಮ ಹೆಸರನ್ನು ಬಾರ್ ಕೌನ್ಸಿಲ್‌ನಲ್ಲಿ ನೋಂದಾಯಿಸಿರಬೇಕು. 
10) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್‌ ಸರ್ಕಾರಿ ವಕೀಲರು ಅಥವಾ ಕನಿಷ್ಠ 20 ವರ್ಷಗಳ 

ವೃತ್ತಿಯಲ್ಲಿ ಅನುಭವ ವಕೀಲರ ಅಧೀನದಲ್ಲಿ ತರಬೇತಿ ಪಡೆಯುವುದು. 
11) ಆಯ್ಕೆಯು ಅನುದಾನ ಲಭ್ಯತೆ ಮೇಲೆ ಅವಲಂಭಿಸಿರುವುದರಿಂದ ಷರತ್ತಿಗೊಳಪಟ್ಟಿರುತ್ತದೆ. 


ಪಿ . ಆರ್ . 982 


ಹೆಚ್ಚಿನ ವಿವರಗಳಿಗೆ ಹಾಗೂ ಅರ್ಜಿ ನಮೂನೆಯನ್ನು ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಇಲಾಖೆ, ರವೀಂದ್ರನಗರ, 100 ಅಡಿ ರಸ್ತೆ, ಶಿವಮೊಗ್ಗ ಜಿಲ್ಲಾ ಕಛೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. 

ಜಿಲ್ಲಾ ಅಧಿಕಾರಿಗಳು, 
ಹಿಂದುಳಿದ ವರ್ಗಗಳ ಮತ್ತು 

ಅಲ್ಪಸಂಖ್ಯಾತರ ಇಲಾಖೆ, ಶಿವಮೊಗ್ಗ. 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, ಹಾಸನ ಜಿಲ್ಲೆ, ಹಾಸನ 

ಪ್ರಕಟಣೆ 
ಸಂಖ್ಯೆ: ಜಿಸಕM / ಡಿ5 / ಸಿಆರ್ 7 / 10 - 11 , ದಿನಾಂಕ:22ನೇ ಜೂನ್, 2010 
ವಿಷಯ : 2010 - 11ನೇ ಸಾಲಿಗೆ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ಆಡಳಿತ 

ನ್ಯಾಯಾಧೀಕರಣದಲ್ಲಿ ತರಬೇತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸುವ ಕುರಿತು. 
ಉಲ್ಲೇಖ: 1) ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂ /681/ಎಸ್‌ಡಬ್ಲೂ . 89/ ಬೆಂಗಳೂರು, ದಿನಾಂಕ:02 .01.1990. 

_ 2) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಸಕನಿ / 

- ಸಿಎಸ್ / /ಸಿಆರ್36 /07 - 08 , ದಿನಾಂಕ:04 .10 .2008. 
ಉಲ್ಲೇಖದ ಸರ್ಕಾರಿ ಆದೇಶದನುಸಾರ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ವಕೀಲ ವೃತ್ತಿ 
ಮತ್ತು ನ್ಯಾಯಾಂಗ ಸೇವೆಗೆ ಸಂಬಂಧಿಸಿದಂತೆ ಆಡಳಿತ ನ್ಯಾಯಾಧೀಕರಣದಲ್ಲಿ 4 ವರ್ಷಗಳ ತರಬೇತಿ ನೀಡುವ ಕುರಿತು ಈ 
ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟಂತೆ ಇಚ್ಚೆಯುಳ್ಳ ಅರ್ಹ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರಿಂದ 2010 - 11ನೇ ಸಾಲಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ನಿಬಂಧನೆಗಳು 

1) ಅಭ್ಯರ್ಥಿಗಳು ಪ. ಜಾತಿ/ಪ.ವರ್ಗಕ್ಕೆ ಸೇರಿದವರಾಗಿರಬೇಕು. ಅದಕ್ಕೆ ಸಂಬಂಧಿಸಿದಂತೆ ಜಾತಿ ಪತ್ರದ ದೃಢೀಕೃತ ಪ್ರತಿಯನ್ನು 

ಲಗತ್ತಿಸುವುದು. 
2) ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಹಾಗೂ ವಕೀಲ ವೃತ್ತಿ ನಡೆಸಲು ಅರ್ಹತೆಯುಳ್ಳ ಕಾನೂನು ಪದವೀಧರರು ಮಾತ್ರ ಅರ್ಜಿ 

ಸಲ್ಲಿಸಲು ಅರ್ಹರಾಗಿರುತ್ತಾರೆ. 
3) ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 2 ವರ್ಷದೊಳಗೆ ಕಾನೂನು ಪದವಿಯಲ್ಲಿ 

ತೇರ್ಗಡೆಯಾದವರು ಮಾತ್ರ ಈ ತರಬೇತಿಗೆ ಅರ್ಹರಾಗಿರುತ್ತಾರೆ. 2 ವರ್ಷಕ್ಕೂ ಮೇಲ್ಪಟ್ಟ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. ಅರ್ಜಿಯೊಂದಿಗೆ ಈ ಬಗ್ಗೆ ಕಾನೂನು ಪದವಿಯ ಅಂಕಪಟ್ಟಿಗಳ ದೃಢೀಕೃತ ಪ್ರತಿಯನ್ನು 

ಲಗತ್ತಿಸುವುದು. 
4) ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4 ವರ್ಷಗಳ ನ್ಯಾಯಾಂಗ ಆಡಳಿತ ತರಬೇತಿಯನ್ನು ಸರ್ಕಾರಿ ವಕೀಲರು ಪಬ್ಲಿಕ್ 

ಪ್ರಾಸಿಕ್ಯೂಟರ್ ಮತ್ತು 20 ವರ್ಷಗಳ ಅನುಭವ ಹೊಂದಿರುವ ಹಿರಿಯ ವಕೀಲರ ಅಧೀನದಲ್ಲಿ ನೀಡಲಾಗುವುದು. 
5) ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಹೆಯಾನ 1000 /- ತರಬೇತಿ ಭತ್ಯೆ ನೀಡಲಾಗುವುದು. 
6) ಅಭ್ಯರ್ಥಿಯ ವಯಸ್ಸು ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕದಂದು 35 ವರ್ಷಗಳನ್ನು ಮೀರಿರಬಾರದು. ಈ 

ಕುರಿತು ಅಧಿಕೃತ ಪ್ರಮಾಣ ಪತ್ರ (ಎಸ್.ಎಸ್.ಎಲ್.ಸಿ. ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ) ಸಲ್ಲಿಸಬೇಕು. 
7) ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಮಾಹಿತಿ ಒದಗಿಸಿದ್ದಲ್ಲಿ ಅಂತಹವರನ್ನು ಕಾನೂನಿನ ಪ್ರಕಾರ ಶಿಸ್ತು ಕ್ರಮಕ್ಕೆ 

ಒಳಪಡಿಸಲಾಗುತ್ತದೆ ಅಥವಾ ತರಬೇತಿಯನ್ನು ಮಧ್ಯೆ ಬಿಟ್ಟು ಹೋದಲ್ಲಿ ಅವರಿಗೆ ನೀಡಿದ ತರಬೇತಿ ಭತ್ಯೆಯ ಹಣವನ್ನು 


೨೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
ಶೇ .10 ರಷ್ಟು ಬಡ್ಡಿ ಸೇರಿಸಿ ಭೂ ಕಂದಾಯ ಬಾಕಿ ಎಂದು ಪರಿಗಣಿಸಿ ವಸೂಲಿ ಮಾಡಲಾಗುವುದು. ಈ ಬಗ್ಗೆ 
ಆಯ್ಕೆಯಾದ ಅಭ್ಯರ್ಥಿಗಳು ಕರಾರು ಪತ್ರವನ್ನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು , ಹಾಸನ ಇವರಿಗೆ 

ಬರೆದುಕೊಡತಕ್ಕದ್ದು . 
8) ಪೂರ್ಣ ಭರ್ತಿ ಮಾಡಿದ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಮಟ್ಟದ ನ್ಯಾಯಾಂಗ ತರಬೇತಿ ಸಮಿತಿ 

ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಹಾಸನ ಇವರಿಗೆ ದಿನಾಂಕ:21.07 .2010ರ ಸಂಜೆ 5.00 ಗಂಟೆಯ ಒಳಗೆ 

ಸಲ್ಲಿಸತಕ್ಕದ್ದು. 
9) ಅಪೂರ್ಣ ಮಾಹಿತಿ ಸಲ್ಲಿಸಿದ ಹಾಗೂ ಅನರ್ಹ ಅರ್ಜಿಗಳನ್ನು ಯಾವುದೇ ಕಾರಣ ನೀಡದೇ ತಿರಸ್ಕರಿಸುವ ಹಕ್ಕು 

ಸಮಿತಿಗೆ ಇರುತ್ತದೆ. 
10 ) ಅಭ್ಯರ್ಥಿಗಳು ಬಾರ್ ಕೌನ್ಸಿಲ್‌ನಲ್ಲಿ ತಮ್ಮ ಹೆಸರನ್ನು ನೊಂದಾಯಿಸಿರಬೇಕು. ಈ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 
11) ಅರ್ಜಿಗಳಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿಯನ್ನು ಸಂಪರ್ಕಿಸಲು 

ತಿಳಿಸಿದೆ . 
12) ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. 
13) ಆಯ್ಕೆಯಾದ ಅಭ್ಯರ್ಥಿಗಳಿಗೆ 15 ದಿವಸಗಳ ಕಾಲಾವಕಾಶ ನೀಡಿ ಒಪ್ಪಿಗೆ ಪತ್ರ ನೀಡಲು ಸೂಚಿಸಲಾಗುವುದು. 15 

ದಿನಗಳೊಳಗೆ ಒಪ್ಪಿಗೆಯ ಕರಾರು ಪತ್ರವನ್ನು ಸಲ್ಲಿಸದೇ ಇದ್ದಲ್ಲಿ ಅಂತವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. 
14 ) ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಬೇರೆ ಯಾವುದೇ ಇಲಾಖೆಯಿಂದ ಕಾನೂನು ತರಬೇತಿ ಭತ್ಯೆಯನ್ನು ಪಡೆಯುತ್ತಿಲ್ಲವೆಂದು 
ದೃಢೀಕರಣ ಪತ್ರ ನೀಡುವುದು. 

ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ , 
ಪಿ . ಆರ್‌.998 

ಹಾಸನ ಜಿಲ್ಲೆ, ಹಾಸನ. 
ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರವರ ಕಛೇರಿ, ವಾಣಿಜ್ಯ ತೆರಿಗೆ ಕಾರ್ಯಾಲಯ , ಗಾಂಧಿನಗರ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ: ಕೆಎಸ್ಎ/ ಸಿಆರ್.248/2008 - 09 , ದಿನಾಂಕ :10ನೇ ಮಾರ್ಚ್, 2010 
1957ರ ಕೇಂದ್ರ ಮಾರಾಟ ತೆರಿಗೆ (ಕರ್ನಾಟಕ) ನಿಯಮಾವಳಿಯ ನಿಯಮ 6ರ ಉಪನಿಯಮ ( aaaaa)ರಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 1956ರ ಕೇಂದ್ರ ಮಾರಾಟ ತೆರಿಗೆ ಅಧಿನಿಯಮದಡಿ ನೋಂದಾಯಿತರಾದ ಎಲ್ಲ 
ವರ್ತಕರಿಗೆ ಸಿ ನಮೂನೆಯಲ್ಲಿಯ ಘೋಷಣೆಗಳನ್ನು ಅವರ ವ್ಯಾಪಾರ ಸ್ಥಳದಲ್ಲಿ ಮುದ್ರಿಸಿಕೊಳ್ಳುವ ಆಯ್ಕೆಯೊಂದಿಗೆ 
ವಿದ್ಯುನ್ಮಾನ ವಿಧಾನದಲ್ಲಿ ಪಡೆದುಕೊಳ್ಳುವ ಸೌಲಭ್ಯವನ್ನು ವಿಸ್ತರಿಸುವ ಅವಶ್ಯಕತೆ ಇದೆ ಎಂದು ಪರಿಗಣಿಸಿ, ಇದೇ 
ಉಪನಿಯಮದಡಿ ಹೊರಡಿಸಿದ ದಿನಾಂಕ:21. 03. 2009ರ ಅಧಿಸೂಚನೆ ಸಂಖ್ಯೆ: ಕೆಎಸ್ಎ, ಸಿಆರ್‌.248 / 08 - 09ನ್ನು 
ರದ್ದುಪಡಿಸುತ್ತಾ 2010ರ ಮಾರ್ಚ್ 15ನೇ ದಿನದಿಂದ ಜಾರಿಯಾಗುವಂತೆ 1956ರ ಕೇಂದ್ರ ಮಾರಾಟ ತೆರಿಗೆ ಅಧಿನಿಯಮದಡಿ 
ನೋಂದಾಯಿತರಾದ ಪ್ರತಿಯೊಬ್ಬ ವ್ಯಾಪಾರಿಯು ಸಿ ನಮೂನೆಯಲ್ಲಿಯ ಘೋಷಣೆಗಳ ಕೋರಿಕೆಯನ್ನು ಈ ಕೆಳಕಂಡ 
ವಿಧಾನದಲ್ಲಿ ಮಾಡತಕ್ಕದ್ದು ಎಂದು ಅಧಿಸೂಚಿಸಲಾಗಿದೆ . 

1) ಅಂತಹ ಪ್ರತಿಯೊಬ್ಬ ವ್ಯಾಪಾರಿಯು http:/vat.kar. nic.in/ ಜಾಲತಾಣ (website )ಕ್ಕೆ ಸಂಪರ್ಕ ಹೊಂದುವುದು. 

2) ಅಂತಹ ಪ್ರತಿಯೊಬ್ಬ ವ್ಯಾಪಾರಿಯು ಈ ಕಛೇರಿಯಿಂದ ಅಥವಾ ಕ್ಷೇತ್ರವಾರು ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ 
ಅಧಿಕಾರಿ ( LVO) ಅಥವಾ ಉಪಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿಯು ( VS0 ) ಒದಗಿಸಿದ “ ಬಳಕೆದಾರನ ಹೆಸರು ? 
( username) ಮತ್ತು “ ಸಂಕೇತ ಪದ ” (password) ಗಳನ್ನು ಉಪಯೋಗಿಸಿ ಸಿ ನಮೂನೆಯ ಘೋಷಣೆಗಳ 
ಕೋರಿಕೆಯನ್ನು ಜಾಲತಾಣದಲ್ಲಿ ಸಲ್ಲಿಸಲು ಮುಂದುವರೆಯುವುದು. ವ್ಯಾಪಾರಿಯು ಅಂತಹ ಸಿ ನಮೂನೆಯ 
ಘೋಷಣೆಗಳನ್ನು ತಾನೇ ಮುದ್ರಿಸಿಕೊಳ್ಳುವ ಅಥವಾ ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ (LVO) ಅಥವಾ 
ಉಪಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ( VS0) ಅವನಿಗಾಗಿ ಮುದ್ರಿಸುವ ಬಗ್ಗೆಯೂ ಸಹಿತ ಜಾಲತಾಣದಲ್ಲಿ ಆಯ್ಕೆಯನ್ನು 
ಸೂಚಿಸಬೇಕು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೭೭ 
3) ಸಿ ನಮೂನೆಯ ಘೋಷಣೆಗಳ ಕೋರಿಕೆಯನ್ನು ಫಲಪ್ರದವಾಗಿ ಸಲ್ಲಿಸಿದ ಕಛೇರಿ ಕೆಲಸದ ಮೂರು 
ದಿನಗಳೊಳಗಾಗಿ ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ (LVO) ಅಥವಾ ಉಪಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ 
( VS0) ಯವರಿಂದ ಅನುಮೋದಿಸಲಾಗುವುದು. 

4) ಈ ರೀತಿಯ ಅನುಮೋದನೆಯ ನಂತರ, ವ್ಯಾಪಾರಿಯು ಸಿ ನಮೂನೆಯ ಘೋಷಣೆಗಳನ್ನು 75gsmಕ್ಕಿಂತ 
ಕಡಿಮೆ ಇಲ್ಲದ A4 ಅಳತೆಯ ಹಾಳೆಯಲ್ಲಿ ಪ್ರತಿಗಳಲ್ಲಿ ಮುದ್ರಿಸುವುದು. 

5) ಒಂದು ವೇಳೆ ವ್ಯಾಪಾರಿಯು ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ (LVO) ಅಥವಾ ಉಪಮೌಲ್ಯ 
ವರ್ಧಿತ ತೆರಿಗೆ ಅಧಿಕಾರಿ ( VS0) ರವರಿಂದ ಅವನಿಗಾಗಿ ಮುದ್ರಿಸುವ ಸೌಲಭ್ಯ ಆಯ್ಕೆ ಮಾಡಿಕೊಂಡಿದ್ದಲ್ಲಿ, ವ್ಯಾಪಾರಿಯು 
ಕೋರಿದ ಸಿ ನಮೂನೆಯ ಘೋಷಣೆಗಳನ್ನು ಸಂಬಂಧಪಟ್ಟ ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ( LVO) ಅಥವಾ 
ಉಪಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ( VSO) ಮುದ್ರಿಸುವುದು. ಅನ್ವಯವಾಗುವ ಶುಲ್ಕವನ್ನು ಸಂದಾಯ ಮಾಡುವ 
ಷರತ್ತಿಗೊಳಪಟ್ಟು ಇಂತಹ ನಮೂನೆಗಳನ್ನು ವ್ಯಾಪಾರಿಯು ಫಲಪ್ರದ ಕೋರಿಕೆ ಸಲ್ಲಿಸಿದ ಮೂರು ದಿನದೊಳಗಾಗಿ ಆ 
ವ್ಯಾಪಾರಿಗೆ ರವಾನಿಸಲಾಗುವುದು. ಯಾವುದೇ ವ್ಯಾಪಾರಿಯು ಸಿ ನಮೂನೆಯ ಘೋಷಣೆಗಳನ್ನು ಕಛೇರಿಯಿಂದ ಖುದ್ದಾಗಿ 
ಸಂಗ್ರಹಿಸಲು ಇಚ್ಚಿಸಿದಲ್ಲಿ ಜಾಲತಾಣದಲ್ಲಿ ಕೋರಿಕೆಯನ್ನು ಸಲ್ಲಿಸುವಾಗಲೇ ತನ್ನ ಆಯ್ಕೆಯನ್ನು ಸೂಚಿಸತಕ್ಕದ್ದು. ಅಂತಹ 
ವ್ಯಾಪಾರಿಯು ಸಿ ನಮೂನೆಯ ಘೋಷಣೆಗಳನ್ನು ತನ್ನ ಕ್ಷೇತ್ರವ್ಯಾಪ್ತಿಯ ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ (LVO) ಅಥವಾ 
ಉಪಮೌಲ್ಯ ತೆರಿಗೆ ಅಧಿಕಾರಿ (VS0) ಅವರಿಂದ ನಾಲ್ಕನೆಯ ದಿನ ಸಂಗ್ರಹಿಸತಕ್ಕದ್ದು. 

ಪ್ರದೀಪ್ ಸಿಂಗ್ ಖರೋಲ 

ವಾಣಿಜ್ಯ ತೆರಿಗೆಗಳ ಆಯುಕ್ತರು ( ಕ), ಬೆಂಗಳೂರು. 
DEPARTMENT OF COMMERCIAL TAXES 
Office of the Commissioner of Commercial Taxes (K ), Gandhinagar, Bangalore 

NOTIFICATION 
No.KSA .CR . 248 /08 -09, Bangalore , Dated : 10th March , 2010 
In exercise of the powers under sub -rule (aaaaa ) of Rule 6 of the Central Sales Tax (Karnataka ) 
Rules , 1957 , considering it necessary to extend the facility of obtaining of declaration in Form C 
electronically to all the dealers registered under the Central Sales Tax Act, 1956 with an option to obtain a 
printout of such declaration at their place of business, in supersession of the notification 
No.KSA .CR .248 /08 -09, Dated:21st March , 2009 issued under the said sub -rule, it is hereby notified that 
with effect from 15th day of March , 2010 , every dealer registered under the Central Sales Tax Act, 1956 
shallmake requisition for declaration in Form C and shall be issued the declaration sought in the following 


manner : 


1) Every such dealer shall log on to the website http ://vat.kar.nic . in /. 

2 ) Using the user name and password communicated to him by this office or from the 
jurisdictional Local VAT Officer (LVO ) or VAT Sub Officer (VSO ), every , such dealer shall proceed to file 
his request for issue of declaration in Form C in such website . He shall also indicate in the website his 
option whether he would like to print the form himself or would like the LVO or VSO to print it . 

3 ) The declarations in Form C sought by the dealer would be approved by the concerned LVO or 
VSO within three working days from the date of his successful request. 

4 ) After such approval, the dealer can print the declaration in Form C in triplicate on A4 size paper 
of not less than 75 gsm . Each declaration Form so printed willhave a unique number assigned on it. After 
printing, the dealer can have the seal of the Department of Commercial Taxes affixed by producing it 
before the LVO or VSO concerned. 


೨೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


೨೦೧೦ 


ಭಾಗ - ೩ 


5 ) In cases where the dealer has opted for printing of the form by the LVO or VSO , the C Form 
declarations sought by the dealer would be printed by the LVO or VSO concerned. Subject to payment of 
the prescribed fee , such forms would be dispatched to the dealer within three working days from the day 
of his successful request. Any dealer wishing to collect the C Form declarations personally should indicate 
his preference for such mode of delivery at the time of filing in his request for their issue in the website. 
Such dealer can collect the declarations from his jurisdictional LVO or VSO on the fourth working day. 

PRADEEP SINGH KHAROLA 
PR - 450 

Commissioner of Commercial Taxes in 

Karnataka , Bangalore . 
ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ)ರವರ ಕಛೇರಿ, ಗಾಂಧಿನಗರ, ಬೆಂಗಳೂರು-560 009 

ಅಧಿಸೂಚನೆ 
ಸಂಖ್ಯೆ : ಕೆಎಸ್‌ಎ/ಸಿಆರ್ . 228/ 2008 - 09, ದಿನಾಂಕ:29ನೇ ಮಾರ್ಚ್, 2010 
2005ರ ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ ನಿಯಮಾವಳಿಯ ನಿಯಮ 157ರ ಉಪ ನಿಯಮ (2 - ಎ) ರ ಅಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 2010ರ ಏಪ್ರಿಲ್ ಐದನೇ ದಿನದಿಂದ ಜಾರಿಯಾಗುವಂತೆ ಈ ಮೂಲಕ 
ಅಧಿಸೂಚಿಸುವುದೇನೆಂದರೆ, 2003ರ ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ ಅಧಿನಿಯಮದಡಿ ನೋಂದಾಯಿತರಾದಂತಹ 
ಯಾವ ವ್ಯಾಪಾರಿಯು ಕೊಬ್ಬರಿ ಸಾಗಾಣಿಕೆಗೆ ನಮೂನೆ ವ್ಯಾಟ್ 505 ಅಥವಾ ನಮೂನೆ ವ್ಯಾಟ್ 515ರಲ್ಲಿಯ ರವಾನೆ 
ಚೀಟಿಯನ್ನು ಹೊಂದಲು ಬಾಧ್ಯನಾಗಿರುತ್ತಾನೊ ಅಂತಹ ವ್ಯಾಪಾರಿಯು ಆ ಕೊಬ್ಬರಿ ಸಾಗಾಣಿಕೆಗೆ ನಮೂನೆ ವ್ಯಾಟ್ 505ರ 
ರವಾನೆ ಚೀಟಿಯನ್ನು ವಿದ್ಯುನ್ಮಾನ ವಿಧಾನದಲ್ಲಿ ಕೆಳಗಿನ ಕ್ರಮದಂತೆ ಪಡೆಯತಕ್ಕದ್ದು. 

1) ಅಂತಹ ಪ್ರತಿಯೊಬ್ಬ ವ್ಯಾಪಾರಿಯು ಈ ಮುಂದೆ ಹೇಳಿದ ಮೂರು ಜಾಲತಾಣ (website ) ಗಳಲ್ಲಿ ಒಂದಕ್ಕೆ 
JOUEF asowejjwo. i) http ://vat.kar.nic.in / ii) http :// 164. 100 .80 .20 /vat505/ iii) http://vakar. gov.in / 

2) ವ್ಯಾಪಾರಿಯು ಕ್ಷೇತ್ರ ವ್ಯಾಪ್ತಿಯಿಂದ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ ಅಥವಾ ಉಪ ಮೌಲ್ಯ ವರ್ಧಿತ 
ತೆರಿಗೆ ಅಧಿಕಾರಿಯು ಒದಗಿಸಿದ “ ಬಳಕೆದಾರನ ಹೆಸರು ” ( user name) ಮತ್ತು “ ಸಂಕೇತ ಪದ ” ( password ) ಗಳನ್ನು 
ಉಪಯೋಗಿಸಿ ಜಾಲತಾಣದಲ್ಲಿರುವ ಸೂಚನೆಗಳನ್ವಯ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯನ್ನು ಪಡೆಯತಕ್ಕದ್ದು . 

3) ವಿದ್ಯುನ್ಮಾನ ವಿಧಾನದಲ್ಲಿ ಪಡೆದ ಪ್ರತಿ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯು ಒಂದು ವಿಶಿಷ್ಟ 
ಸಂಖ್ಯೆಯನ್ನು ಹೊಂದಿರುತ್ತದೆ. ಕೊಬ್ಬರಿಯನ್ನು ಯಾವ ಸ್ಥಳದಿಂದ ಸಾಗಾಣಿಕೆ ಮಾಡಬೇಕಾಗಿದೆಯೊ ಆ ಸ್ಥಳದಲ್ಲಿ 
ಅಂತರ್ಜಾಲ /ಗಣಕಯಂತ್ರ ಲಭ್ಯವಿಲ್ಲದ ಕಾರಣದಿಂದಾಗಿ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಗಳನ್ನು ಪಡೆಯುವುದು 
ಸಾಧ್ಯವಿಲ್ಲದಿದ್ದಲ್ಲಿ, ಆಗಲೂ ಸಹ ಅಂತರ್ಜಾಲ ಅಥವಾ ಗಣಕಯಂತ್ರ ಸೌಲಭ್ಯವಿರುವ ಸ್ಥಳದಿಂದ, ಮೇಲಿನ ಕಂಡಿಕೆ (1) ರಲ್ಲಿ 
ಹೇಳಿದ ಯಾವುದಾದರೂ ಒಂದು ಜಾಲತಾಣದ ಸಂಪರ್ಕ ಹೊಂದಿ ನಿಗದಿತ ವಿವರಗಳನ್ನು ಭರ್ತಿ ಮಾಡಿ ವಿಶಿಷ್ಟ 
ಸಂಖ್ಯೆಯನ್ನು ಹೊಂದಿರುವ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯನ್ನು ಪಡೆಯತಕ್ಕದ್ದು, ಈ ವಿಶಿಷ್ಟ ಸಂಖ್ಯೆಯನ್ನು 
ಕೊಬ್ಬರಿಯನ್ನು ತುಂಬಿಸುವ ಸ್ಥಳಕ್ಕೆ ತಿಳಿಸಿ ಸ್ವ - ಮುದ್ರಿತ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯ ಉಪಯೋಗ 
ಮಾಡಬಹುದು. ಆದರೆ ಸ್ವ - ಮುದ್ರಿತ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯ ಮೇಲೆ ಈ ವಿಶಿಷ್ಟ ಸಂಖ್ಯೆಯನ್ನು 
ಸ್ಪಷ್ಟ ಹಾಗೂ ಸ್ಪುಟವಾಗಿ ನಮೂದಿಸತಕ್ಕದ್ದು. 

4) ಅಂತಹ ವ್ಯಾಪಾರಿಗೆ “ ಬಳಕೆದಾರನ ಹೆಸರು ” ಮತ್ತು “ಸಂಕೇತ ಪದಗಳು ಕ್ಷೇತ್ರ ವ್ಯಾಪ್ತಿಯಿರುವ ಸ್ಥಳೀಯ 
ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ಅಥವಾ ಉಪ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿಯಿಂದ ತಲುಪದೇ ಇದ್ದಲ್ಲಿ ಆ 
ವ್ಯಾಪಾರಿಯು ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ಅಥವಾ ಉಪ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿಯಿಂದ 
ಅವುಗಳನ್ನು ಪಡೆಯತಕ್ಕದ್ದು. 

5 ) ಯಾವುದೇ ಅಂತಹ ವ್ಯಾಪಾರಿ ಯಾವುದೇ ಅವಧಿಯಲ್ಲಿ ವಿದ್ಯುನ್ಮಾನ ವಿಧಾನದಲ್ಲಿ ನೀಡಿದ ನಮೂನೆ ವ್ಯಾಟ್ 
505ರಲ್ಲಿಯ ರವಾನೆ ಚೀಟಿಯ ವಿವರಗಳನ್ನು ಮೇಲಿನ ಕಂಡಿಕೆ (1) ರಲ್ಲಿ ಹೇಳಿದ ಜಾಲತಾಣದ ಮುಖ್ಯ ಪರದೆಯ 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೭೯ 
“ ವರದಿಗಳು ಮತ್ತು ಸಹಾಯ ” (" Reports and Help ) ಎಂಬ ಶೀರ್ಷಿಕೆಯಡಿಯಲ್ಲಿ ಒದಗಿಸಿರುವ ಸೌಲಭ್ಯದ ಮೂಲಕ 
ವೀಕ್ಷಿಸಬಹುದು. ಅನಧಿಕೃತ ವ್ಯಕ್ತಿಗಳಿಂದ ವಿದ್ಯುನ್ಮಾನ ವಿಧಾನದಲ್ಲಿ ನೀಡಲ್ಪಡುವ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ 
ಚೀಟಿಗಳ ದುರುಪಯೋಗವಾಗುವುದನ್ನು ತಡೆಗಟ್ಟಲು, ವ್ಯಾಪಾರಿಯು ತಾನು ನೀಡಿದ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ 
ಚೀಟಿಗಳ ವರದಿಯನ್ನು ಅದರ ಯಥಾರ್ಥತೆಯ ಮತ್ತು ಸರಿಯಾಗಿರುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಆಗಿಂದಾಗ್ಗೆ 
ಪರಿಶೀಲಿಸತಕ್ಕದ್ದು. ಒಂದು ವೇಳೆ ತನ್ನ ಲೆಕ್ಕದಲ್ಲಿ ತಾನು ನೀಡದ ಯಾವುದೇ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿ 
ನಮೂದಾಗಿರುವುದನ್ನು ಗಮನಿಸಿದಲ್ಲಿ ಅಂತಹ ವ್ಯಾಪಾರಿಯು ತನ್ನ “ಸಂಕೇತ ಪದ ” ವನ್ನು ಕೂಡಲೇ 
ಬದಲಾಯಿಸಿಕೊಳ್ಳತಕ್ಕದ್ದು ಮತ್ತು ಯಾವುದೇ ಕಾರಣದಿಂದಾಗಿ “ ಸಂಕೇತ ಪದವನ್ನು ಬದಲಾಯಿಸಿಕೊಳ್ಳುವುದು 
ಸಾಧ್ಯವಾಗದಿದ್ದಲ್ಲಿ ಈ ವಿಷಯವನ್ನು ಕ್ಷೇತ್ರ ವ್ಯಾಪ್ತಿಯಿರುವ ಸ್ಥಳೀಯ ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ಅಥವಾ ಉಪಮೌಲ್ಯ 
ವರ್ಧಿತ ತೆರಿಗೆ ಅಧಿಕಾರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ಮುಂದುವರೆದು, ಅಂತಹ ವ್ಯಾಪಾರಿಯು ತಾನು ನೀಡಿಲ್ಲವೆಂದು 
ಹೇಳಿಕೊಳ್ಳುವಂತಹ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯ ವಿವರಗಳನ್ನು ಕೂಡ ಕ್ಷೇತ್ರ ವ್ಯಾಪ್ತಿಯಿರುವ ಸ್ಥಳೀಯ 
ಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿ ಅಥವಾ ಉಪಮೌಲ್ಯ ವರ್ಧಿತ ತೆರಿಗೆ ಅಧಿಕಾರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. 

6) ಅಂತಹ ವರ್ತಕರು ಇಲಾಖೆಯಿಂದ ಪಡೆದ ನಮೂನೆ ವ್ಯಾಟ್ 505ರಲ್ಲಿಯ ರವಾನೆ ಚೀಟಿಯನ್ನು ಅಥವಾ 
ನಮೂನೆ ವ್ಯಾಟ್ 515ರಲ್ಲಿಯ ಸ್ವ - ಮುದ್ರಿತ ರವಾನೆ ಚೀಟಿಯನ್ನು ದಿನಾಂಕ: 05 .04.2010ರ ನಂತರ ಕೊಬ್ಬರಿ ಸಾಗಾಣಿಕೆಗೆ 
ಉಪಯೋಗಿಸಿದಲ್ಲಿ ಅದು ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ ಅಧಿನಿಯಮ ಮತ್ತು ನಿಯಮಾವಳಿಯ 
ಉಲ್ಲಂಘನೆಯಾಗುವುದರಿಂದ ಕಾನೂನಿನ ಅನ್ವಯ ದಂಡನೆಗೆ ಅರ್ಹವಾಗುವರು . 

ಪ್ರದೀಪ್ ಸಿಂಗ್ ಖರೋಲ 

ವಾಣಿಜ್ಯ ತೆರಿಗೆಗಳ ಆಯುಕ್ತರು ( ಕ), ಬೆಂಗಳೂರು. 
DEPARTMENT OF COMMERCIAL TAXES 
Office of the Commissioner of Commercial Taxes (Karnataka ), Gandhinagar , Bangalore - 560 009 

NOTIFICATION 
No.KSA. CR . 228 /2008 -09, Bangalore , Dated :29th March , 2010 
In exercise of the powers conferred under sub -rule (2- A ) of Rule 157 of the Karnataka Value 
Added Tax Rules, 2005 , it is hereby notified that every dealer registered under the Karnataka Value 
Added Tax Act, 2003 and who is required to carry a delivery note in Form VAT 505 or Form VAT 515 for 
transporting copra, shall obtain a delivery note in Form VAT 505 for such transportation of copra , 
electronically from 5th day of April , 2010 in the following manner : 

i) Every such dealer shall log on to anyone of the following three websites: 1) http ://vat.kar.nic .in / 
2 ) http ://164 . 100.80 . 20/vat505/ 3) http ://vatkar. gov.in / 

ii) Using the user name and password communicated to him by the jurisdictional Local VAT 
Officer (LVO ) or VAT Sub Officer (VSO ) he shall proceed to obtain the delivery note in Form VAT 505 
following the instructions contained in the website . 

iii) Each such delivery note would have an automatically generated unique number. In case the 
dealer in unable to generate the delivery note in Form VAT 505 electronically in the place of loading of 
copra due to non availability of internet or computer facility, he may still log on to any one of the websites 
specified in clause (i) above , at a place where such internet or computer facility is available , feed the 
required details and then obtain the delivery note bearing the unique number . This unique number could 
then be communicated to the place of loading and a self printed delivery note in Form VAT 505 may be 
used . However, the unique number obtained shall be written on self printed delivery note in Form VAT 
505 in clear legible way. 


೨೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
iv ) Every such dealer shall obtain his user name and password from the jurisdictional LVO or 
VSO , if it is not communicated to him by the LVO or VSO . 

v) Every such dealer can view the report of all the delivery notes in Form VAT 505 issued by him 
during any given period for which a facility is provided on the website specified in clause (i) above in the 
main menu under the heading " Reports and Help ". In order to ensure that the electronic issue of delivery 
note in Form VAT 505 is not misused by any unauthorized persons, the dealer shall verify regularly such 
report of issue of delivery notes in Form VAT 505 to ascertain its genuineness and correctness. In case a 
dealer finds that any delivery note in Form VAT 505 recorded in his account is not issued by him , he 
should immediately change his password and for any reason he is unable to change the password he 
should report this fact to the jurisdictionalLVO or VSO in writing . Further, such dealer shall also inform the 
jurisdictional LVO or VSO within three days from the date of issue of such delivery notes which he claims 
to be not issued by him . 

vi) Any issue or use of delivery note in either Form VAT 505 or Form VAT 515 obtained earlier 
from the department or self printed , by these dealers on or after 05 .04 .2010 would be in contravention of 
the provisions of the KVAT Act and Rules and would attract penal action as per law . 

PRADEEP SINGH KHAROLA 
PR -606 

Commissioner of Commercial Taxes in 

Karnataka , Bangalore. 
ವಾಣಿಜ್ಯ ತೆರಿಗೆಗಳ ಇಲಾಖೆ | 
ವಾಣಿಜ್ಯ ತೆರಿಗೆಗಳ ಆಯುಕ್ತರವರ ಕಛೇರಿ, ವಾಣಿಜ್ಯ ತೆರಿಗೆಗಳ ಕಾರ್ಯಾಲಯ , 
ಕಾಳಿದಾಸ ಮಾರ್ಗ, ಗಾಂಧಿನಗರ, ಬೆಂಗಳೂರು- 560 009 

- ಅಧಿಸೂಚನೆ 
ಸಂಖ್ಯೆ: ವಾತೆಅಅ ( ಗು )/ ಸಆ/ ಸಿಆರ್ - 09 /10 - 11, ಬೆಂಗಳೂರು, ದಿನಾಂಕ:19ನೇ ಏಪ್ರಿಲ್, 2010 

ಟಿ. ನಂ .203 / 10 - 11 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ 2003ರ ಕಲಂ 53ರ ಉಪಕಲಂ (3) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಗೆ ನಮೂದಿಸಿದ ಸ್ಥಳಗಳನ್ನು ಕಲಂ 53ರ ಉಪಕಲಂ (3)ರ ಉದ್ದೇಶಕ್ಕೆ ಸರಕು 
ವಾಹನಗಳನ್ನು ಕೊಂಡೊಯ್ದು ನಿಲ್ಲಿಸಬಹುದಾದ ಸ್ಥಳಗಳೆಂದು ಅಧಿಸೂಚಿಸುತ್ತೇನೆ. 

1) ಸರ್ವೆ ನಂ . 32 ಮತ್ತು 32/2ಸಿ, ರಾಷ್ಟ್ರೀಯ ಹೆದ್ದಾರಿ - 4, ಕೆಂಗಲ್ ಕೆಂಪೋಹಳ್ಳಿ, ಸೋಂಪುರ ಹೋಬಳಿ , 
ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಮತ್ತು. 

2) ಸರ್ವೆ ನಂ .135 /3, ರಾಷ್ಟ್ರೀಯ ಹೆದ್ದಾರಿ - 7, ದೇವನಹಳ್ಳಿ ಪಟ್ಟಣ , ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ . 
ಈ ಅಧಿಸೂಚನೆಯು ತಕ್ಷಣದಿಂದಲೇ ಜಾರಿಗೆ ಬರುತ್ತದೆ. 

ಪ್ರದೀಪ್ ಸಿಂಗ್ ಖರೋಲ 
ಪಿ . ಆರ್‌ .707 

ವಾಣಿಜ್ಯ ತೆರಿಗೆಗಳ ಆಯುಕ್ತರು ( ಕರ್ನಾಟಕ), 

ಬೆಂಗಳೂರು. 
ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರವರ ಕಛೇರಿ, ವಾಣಿಜ್ಯ ತೆರಿಗೆಗಳ ಕಾರ್ಯಾಲಯ , 
ಕಾಳಿದಾಸ ಮಾರ್ಗ, ಗಾಂಧಿನಗರ, ಬೆಂಗಳೂರು- 560 009 

ಅಧಿಸೂಚನೆ 
ಸಂಖ್ಯೆ: ವಾತೆಅಅ ( ಗು )/ ಸಆ / ಸಿಆರ್ - 13/10 - 11 , ಬೆಂಗಳೂರು, ದಿನಾಂಕ:24ನೇ ಏಪ್ರಿಲ್, 2010 

ಟಿ. ನಂ . 241 / 10 - 11 
ಮಂಗಳೂರಿನ ಬಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತೊಕ್ಕೊಟ್ಟು ಮಾರಾಟ ತೆರಿಗೆ ತನಿಖಾ ಠಾಣೆಯು ಜನದಟ್ಟಣೆ 
ಮತ್ತು ವಾಹನದಟ್ಟಣೆಯ ಪ್ರದೇಶದಲ್ಲಿದೆಯಾದ್ದರಿಂದ, ಅಂತಹ ಸ್ಥಳದಲ್ಲಿ ಸರಕು ವಾಹನಗಳ ನಿಲುಗಡೆಗೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೮೧ 
ತೊಂದರೆಯಾಗಿರುವುದರಿಂದ ತನಿಖಾ ಠಾಣೆಯ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಕಷ್ಟಸಾಧ್ಯವಾಗಿರುತ್ತದೆ. 
ಆದಕಾರಣ, ಸದರಿ ತನಿಖಾ ಠಾಣೆಯನ್ನು ತೊಕ್ಕೊಟ್ಟುವಿನಿಂದ ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿರುವ ತಲಪಾಡಿ ಗ್ರಾಮ 
ಪಂಚಾಯಿತಿಯ ಸರ್ವೆ ನಂಬರ್ 117ರ ಮನೆ ಸಂಖ್ಯೆ 30, 31 ಮತ್ತು 33 ಈ ಸ್ಥಳಕ್ಕೆ ಸ್ಥಳಾಂತರಿಸುವುದು ಸೂಕ್ತ ಹಾಗೂ 
ಸಮಂಜಸವೆಂದು ಮನವರಿಕೆಯಾಗಿದೆ. ಬದಲಾವಣೆಯಾದ ಸ್ಥಳದಲ್ಲಿ ಸದರಿ ತನಿಖಾ ಠಾಣೆಯ ಕಾರ್ಯಗಳನ್ನು ನಿರ್ವಹಿಸಲು 
ಪೂರಕವಾದ ಅಧಿಸೂಚನೆಯನ್ನು ಹೊರಡಿಸಬೇಕಾಗಿದೆ. 

ಆದುದರಿಂದ, ಶ್ರೀ ಪ್ರದೀಪ್ ಸಿಂಗ್ ಖರೋಲ, ವಾಣಿಜ್ಯ ತೆರಿಗೆ ಆಯುಕ್ತರು (ಕರ್ನಾಟಕ), ಆದ ನಾನು ಕರ್ನಾಟಕ 
ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003ರ ಕಲಂ 53(1) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗ ರಾಷ್ಟ್ರೀಯ ಹೆದ್ದಾರಿ 
17ರ ಮಂಗಳೂರು- ಕಾಸರಗೋಡು ರಸ್ತೆಯ ತೊಕ್ಕೊಟ್ಟುವಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾರಾಟ ತೆರಿಗೆ ತನಿಖಾ 
ಠಾಣೆಯನ್ನು ರದ್ದುಗೊಳಿಸಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ತಲಪಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 17ಕ್ಕೆ 
ಹೊಂದಿಕೊಂಡಿರುವ ಸರ್ವೆ ನಂ .117 , ಮನೆ ಸಂಖ್ಯೆ 30 , 31 ಮತ್ತು 33 , ಇಲ್ಲಿ ಮಾರಾಟ ತೆರಿಗೆ ತನಿಖಾ ಠಾಣೆಯನ್ನು 
ಸ್ಥಾಪಿಸಲು ಮತ್ತು ತನಿಖಾ ಠಾಣೆಯಲ್ಲಿ ಕಾರ್ಯನಿರ್ವಹಿಸುವ ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಕರ್ನಾಟಕ ಮೌಲ್ಯವರ್ಧಿತ 
ತೆರಿಗೆ ಕಾಯ್ದೆ - 2003ರ ಕಲಂ 53, 54 ಹಾಗೂ 55ರ ಅಡಿ ಅಧಿಕಾರವ್ಯಾಪ್ತಿ ನೀಡಿ ಅಧಿಸೂಚನೆ ಹೊರಡಿಸಿರುತ್ತಿದ್ದೇನೆ. ಸದರಿ 
ಮಾರಾಟ ತೆರಿಗೆ ತನಿಖಾ ಠಾಣೆಯು ಒಳ ಮತ್ತು ಹೊರ ಮಾರಾಟ ತೆರಿಗೆ ತನಿಖಾ ಠಾಣೆಯೆಂದು ಕಾರ್ಯನಿರ್ವಹಿಸುತ್ತದೆ 
ಮತ್ತು ತಲಪಾಡಿ ಮಾರಾಟ ತೆರಿಗೆ ತನಿಖಾ ಠಾಣೆಯೆಂದು ನಾಮಕರಣಗೊಂಡಿರುತ್ತದೆ. 
ಈ ಅಧಿಸೂಚನೆಯು ಈ ತಕ್ಷಣದಿಂದ ಜಾರಿಗೆ ಬರುತ್ತದೆ. 

ಪ್ರದೀಪ್ ಸಿಂಗ್ ಖರೋಲ 
ಪಿ . ಆರ್ . 705 

ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ), 

ಬೆಂಗಳೂರು. 
COMMERCIAL TAXES DEPARTMENT 
PROCEEDINGS OF THE ASSISTANT COMMISSIONER OF COMMERCIAL TAXES , LOCAL VAT 

OFFICE - 075 , BANGALORE 
Present : C .R . Manjunath , 

Assistant Commissioner of Commercial Taxes (LVO -075) 
Sub : Loss of C Form in case of M /s . Thacker Sales Corporation , Bangalore. 

Read : Letter Dated :02 .07 .2010 . 
Preamble : 

M / s. Thacker Sales Corporation , No .27/ 28, Thiglarapalya Main Road, Peenya 3 " Stage, 
Bangalore -58 is a registered dealer borne on the files of this office bearing TIN - 29500069480 . The 
company in its letter cited at read above has intimated that 6 leaves of C Forms issued by the 
department, is lost transit . 

The company has produced the proof for having filed the complaint to police authorities for loss of 
above C Form and executed Indemnity Bond in favour of the Government as laid down Rule 12 (2 ) and 
12 (9) of CST Act, 1956. 

Since the said C Forms are stated to be lost in transit , the Form so lost is treated as Invalid . 
Hence , this Order. 

Order No. ACCT / LVO -075 / 2010 -11, Dated : 26th May , 2010 
In view of the circumstances explained above the said C Forms treated as invalid with immediate 
effect. 

Assistant Commissioner of Commercial Taxes , 

(LVO -075 ), Bangalore . 


೨೮೮೨ 


200 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

OFFICE OF THE ACCT, LVO -075 , BANGALORE 
Notified Authority Under the Rule 6 (i) of the CST (Karnataka ) Rules 1957 


NOTIFICATION 


No . ACCT/LVO -075 / 10 - 11, Dated :26th May, 2010 
By virtue of the provisions of Rule 12 (2 ) of the CST (Registration & Turnover) Rules 1957 and 
Rule 6 ( e ) & 6 (i) of the CST (Karnataka ) Rules 1957 , it is hereby notified for general information that the 
declaration in Form -C desired below is declared to be obsolete and Invalid . 


Remarks 


SI. Number Name & address of the Registration The address 
No. (including code No .) dealer to whom 

certificate No. of the dealer to 
declaration Forms is /are of the dealer 
of declaration Forms 

whom the 
issued by the department under CST Act 
lost destroyed or 

declaration 
with date of C form issue 1956 
stolen 

is /are sent 


Date of Whether 
issue of 

Lost/ 
Form /s by 

Stolen 
the dealer 

destroyed 


1 . 


TCK - R - 3364287 


Thacker 


Sale 


Sales 


29500069480 


95000694 


Anzar Cashew 


11 -3- 06 


Stolen 


Rs.973440/ 


CO 


Chandanathope 


Corporation No .27/28 , 
Thigalarapalya Main 
Road , Peenya 3rd Stage, 
Bangalore -58 . 


PO Kollam - 14 


Kerala 


2. TCK-R - 3364296 


- do 


-do 


Stolen 


Rs.343949/ 


Dileep Traders 29-3-06 
Kakkodu PO 


Kollam 


3. 


TCK - R - 3364303 


-do 


- do 


Kumar Cashew | 29 -3 -06 


Stolen 


Rs.794539/ 


Exports 


Kakkodu 


Pulanlur 


4 . 


TCK - R -3364304 


- do 


- do 


Kumar Cashew 


29- 3-06 


Stolen 


Rs.487500/ 


Exports 


Kakkodu 


Pulanlur 


5 . 


TCK -R -3364298 


-do 


- do 


Ismail 


29 -3-06 


Stolen 


Rs. 506272/ 


Enterprise 


Kilikolloor P . O . 


Kollam 


6 . 


TCK -R - 3364299 


-do 


- do 


Ismail 


29 -3-06 


Stolen 


Rs.242060/ 


Enterprise 


Killikolloor P .O . 


Kollam 


Assistant Commissioner of Commercial Taxes, 

(LVO -075 ), Bangalore . 


PR - 865 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

geresa 
OFFICE OF THE LOCAL VAT OFFICE- 150 , BANGALORE 
Notified Authority Under the Rule 6 (i) of the CST (Karnataka) Rules 1957 

NOTIFICATION 

No . TIN 29610071117 , Dated :31st May , 2010 
By virtue of the provisions of Rule 12(2 ) of the CST (Registration & Turnover) Rules 1957 and 
Rule 6 (e ) & 6 (i) of the CST (Karnataka ) Rules 1957 , it is hereby notified for general information that the 
declaration in Form F described below are declared to be obsolete and Invalid . 

Name of the Name & Address of the To Whom the Date from which Name of the Reasons 
No. declaration Form dealer to whomforms were forms were declared obsolete Circle issuing 

declared obsolete & issued by the Department issued by the & Reasons the Form 


invalid 


dealer 


Form -F No. 706019 M /s Go Go International Not issued 27 .04 . 2010 ACCT, LVO - Lost in 
to 706023 and Limited, No.6 , KHB 

150 , Bangalore Transit 
No.0063821 to Industrial Area, 2nd Cross, 
0063827 Yelahanka , Bangalore-64 

Assistant Commissioner of Commercial Taxes , 

(LVO -150 ), Bangalore. 
Proceedings of the Assistant Commissioner of Commercial Taxes, LVO - 150 , 

Seshadripuram , Bangalore 
Present : Sri S .J. Harish Kumar Malhotra , ACCT, 
Sub : Loss of F Form in the case of M /s. Go Go International, Bangalore . 
Ref: Letter from the dealer Dated :27 .04 .2010 regarding loss of F -Forms bearing No.706019 to 

706023 and No.0063821 to 0063827 . 
Preamble: 

M /s. Go Go International, No .6 , KHB Industrial Area , 2nd Cross, Yelahanka , Bangalore -64 , 
bearing TIN 29610071117 , is a registered dealer borne on the files of this office . The dealer in his letter 
cited at reference above, has intimated this office that they have lost Twelve F -Forms bearing No. 706019 
to 706023 and No.0063821 to 0063827 issued by this office . 

The dealer has adduced the proof for having filed the complaint to the Police Authorities for loss 
of the above F - Forms and executed the Indemnity Bond in favour of the Government as laid down under 
Rule 12(2 ) and 12 (9) of CST Act, 1956 . 

In the instant case, since the above mentioned F -Forms bearing No.706019 to 706023 and 
No.0063821 to 0063827 is stated to be lost, the form so lost is treated as invalid. Hence this order. 

Order No . ACCT/ LVO - 150 //01/2010 -11, Dated :31stMay, 2010 
In view of the above discussions , it is hereby ordered that F -Forms bearing No.706019 to 706023 
and No .0063821 to 0063827 , is declared as obsolete and invalid . 

Assistant Commissioner of Commercial Taxes, 
PR -880 

(LVO - 150 ), Bangalore . 


೨೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

2000 - 2 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), 
BANGALORE - CLARIFICATION UNDER SECTION 59 (4 ) OF THE KARNATAKA VALUE ADDED TAX 

ACT , 2003. 
Sub : KVAT Act , 2003 - Clarification under Section 59 (4 ) regarding the rate of tax applicable on 

‘Noodles -reg . 
Ref: Application Dated :15 .04 . 2010 of Azad Enterprises, # 30 , Lal Masjid , A Street, Bangalore -51. 

In the application cited above , Azad Enterprises , # 30 , Lal Masjid , A Street, Bangalore -51, has 
sought clarification regarding the rate of tax applicable on Noodles . 

2 . Section 59 (4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do , for the purpose of maintaining uniformity in the work of assessments and collection of 
revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 
3 . Hence the following clarification is issued : 

CLARIFICATION NO .CLR .CR . 17 / 2010 - 11 , DATED : 27th MAY , 2010 
It is clarified that Noodles is taxable at 13. 5 % under Section 4 ( 1 )(b ) of the Karnataka Value 
Added Tax Act, 2003 with effect from 01 .04 .2010 . 

PRADEEP SINGH KHAROLA 
PR - 949 

Commissioner of Commercial Taxes , 

(Karnataka ), Bangalore . 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 
BANGALORE - CLARIFICATION UNDER SECTION 59(4 ) OF THE KARNATAKA VALUE ADDED TAX 

ACT, 2003. 
Sub : KVAT Act, 2003 - Clarification under Section 59 (4 ) regarding the rate of tax applicable on 

"handloom and mill made cloth in lengths -reg . 
Ref:Application Dated :12 .03. 2010 of Shri Nanda Enterprises , # 3226 , Bhendi Bazar, 

Belgaum -590 002. 

In the application cited above , Shri Nanda Enterprises, # 3226 , Bhendi Bazar , Belgaum -590 002 
has sought clarification regarding the rate of tax applicable on handloom and millmade cloth in lengths . 

2 . Section 59 ( 4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue . 
3 . Hence the following clarification is issued : 

CLARIFICATION NO . CLR .CR .256 /2009 - 10 , DATED :26th MAY , 2010 
It is clarified that textiles or fabrics, whether handloom or mill made sold in length without being 
cut and stitched are exempt from tax under entries 4 and 14 of the First Schedule to the Karnataka Value 
Added Tax Act, 2003 . 

PRADEEP SINGH KHAROLA 
PR - 950 

Commissioner of Commercial Taxes , 

(Karnataka ), Bangalore. 


288 - 8 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೮೫ 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 
BANGALORE - CLARIFICATION UNDER SECTION 59(4 ) OF THE KARNATAKA VALUE ADDED TAX 

ACT , 2003. 
Sub : KVAT Act, 2003- Clarification under Section 59 (4 ) regarding the rate of tax applicable on 

wiring harness assembly, battery cables assembly and allied products -reg . 
Ref: Application Dated :25 .02 .2010 of Sri S . D . Chari, Managing Director, Sudarshan Auto 

Electrical Components Pvt Ltd ., Plot No.58 , 4th Phase, Bommasandra Industrial Area , 

Bangalore -560 099. 

In the application cited above , Sri S .D . Chari, Managing Director, Sudarshan Auto Electrical 
Components Pvt Ltd ., Plot No.58 , 4th Phase , Bommasandra Industrial Area, Bangalore -560 099 , has 
sought clarification regarding the rate of tax applicable on wiring harness assembly , battery cables 
assembly and allied products . 

2. Section 59 (4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue . 
3 .Hence the following clarification is issued : 

CLARIFICATION NO .CLR . CR .234 /2009 - 10 , DATED : 13th MAY, 2010 
It is clarified that wiring harness assembly , battery cables assembly and allied products falling 
under CET Code 8544 30 30 are taxable at 12 .5 % upto 31.03.2010 and at 13. 5 % from 01.04 . 2010 under 
Section 4 ( 1 )(b ) of the Karnataka Value Added Tax Act, 2003. 

PRADEEP SINGH KHAROLA 
PR -984 

Commissioner of Commercial Taxes , 

(Karnataka ), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 
BANGALORE - CLARIFICATION UNDER SECTION 59 (4) OF THE KARNATAKA VALUE ADDED TAX 

ACT , 2003. 
Sub : KVAT Act, 2003 - Clarification under Section 59 (4 ) regarding the rate of tax applicable on 

(1) Albumin ; (2 ) Intravenous Globulin ( IVIG ); and (3 ) Factor- VIII-reg . 
Ref: Application Dated :05 .03 .2010 of Sri Kalyan Kumar, Proprietor, Krupashakthi Power Systems, 

No .347 , 2nd Floor, Sir M .V . Marg, BSK 3rd Stage , 3rd Phase , Vidhyapeetha , 

Bangalore-560085 . 

In the application cited above , Sri Kalyan Kumar, Proprietor, Krupashakthi Power Systems, 
No.347, 2nd Floor, Sir M .V. Marg , BSK 3rd Stage, 3rd Phase, Vidhayapeetha , Bangalore- 560085, has 
sought clarification regarding the rate of tax applicable on (1) Albumin ; (2 ) Intravenous Globulin (IVIG ); 
and ( 3) Factor-VIII. 


venou 


reve 


೨೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
2 . Section 59(4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose ofmaintaining uniformity in the work of assessments and collection of 

ue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue . 

3. Along with the application , the applicant has furnished information about the three commodities 
which is examined . It is noted that all the three commodities are products made from human blood plasma 
and are pharmaceutical preparations for treatment of immune deficiency, reduce risk of infection , improve 
blood clotting etc . These products are entirely different from " human blood and its components". 
4. Hence the following clarification is issued : 

CLARIFICATION NO .CLR .CR . 206 /09 -10 , DATED :13th MAY, 2010 
It is clarified that (1) Albumin ; (2 ) Intravenous Globulin ( IVIG ); and (3 ) Factor- VIII (anti hemophilic 
factor) are taxable at 4 % till 31.03 .2010 and at 5 % with effect from 01.04 .2010 under entry 60 of the Third 
Schedule to the Karnataka Value Added Tax Act, 2003. 

PRADEEP SINGH KHAROLA 
PR- 1000 

Commissioner of Commercial Taxes , 

(Karnataka), Bangalore. 
ಕರ್ನಾಟಕ ಸರ್ಕಾರ 

( ಸಹಕಾರ ಇಲಾಖೆ) 
ಸಹಕಾರ ಸಂಘಗಳ ಉಪ ನಿಬಂಧಕರು, ಕೊಡಗು ಜಿಲ್ಲೆ , ಮಡಿಕೇರಿ ಇವರ ಕಾರ್ಯಾಲಯ 

ಅಧಿಸೂಚನೆ 
ಸಂಖ್ಯೆ.ಡಿಆರ್‌ಐಸಿಬ್ಬಂದಿ: ಮಾ . ಹ.ಅನಿಯಮ : 1 

ಸಂಖೆ . ಡಿಆರ್‌ಐ: ಸಿಬಂದಿ: ಮಾ . ಹ . ಅ:ನಿಯಮ: 1 / 2009 - 10 , ದಿನಾಂಕ :14ನೇ ಜೂನ್, 2010 
ವಿಷಯ : ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 4(1)( ಬಿ) ಅನುಸಾರ ಸಹಕಾರ ಇಲಾಖೆಗೆ 

ಸಂಬಂಧಿಸಿದಂತೆ ಕೊಡಗು ಜಿಲ್ಲೆಯ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 
ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ( ಸೆಂಟ್ರಲ್ ಆಕ್ಸ್ 22 ಆಫ್ 2005) ಸೆಕ್ಷನ್ 5 (1), 5 (2) 
ಮತ್ತು 19 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಹಕಾರ ಇಲಾಖೆಗೆ ಸೇರಿದ ಸಹಕಾರ ಸಂಘಗಳ ಉಪನಿಬಂಧಕರ 
ಕಛೇರಿ ವ್ಯಾಪ್ತಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಮಾಹಿತಿ ನೀಡಲು ಅವಕಾಶವಿದೆ. 

ಯನ್ನು ಮೇಲಿನ ಕಾಯೆಯನಯ ಒದಗಿಸಲು ಮಾಹಿತಿ ಕೋರಿರುವ ಅರ್ಜಿಗಳು ಅಥವಾ 
ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ " ಮತ್ತು "ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ " ಹಾಗೂ "ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ" ಈ ಕೆಳಕಂಡಂತೆ ಸರ್ಕಾರದಿಂದ ನೇಮಿಸಲಾಗಿದೆ. 

4(1) (1) ಅ: ಇಲಾಖೆಯ ವಿವರಗಳು - ರಚನೆ , ಕಾರ್ಯಗಳು, ಹಾಗೂ ಕರ್ತವ್ಯಗಳು. 

1 ] ಸಹಕಾರ ಇಲಾಖೆಯ ಕಾರ್ಯಗಳು ಮತ ಗಳು. 
ಸಹಕಾರ ಇಲಾಖೆಯು ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರುವ ದೊಡ್ಡ ಇಲಾಖೆಯಾಗಿದ್ದು , ರಾಜ್ಯಾದ್ಯಂತ ಇರುವ 
ಸಹಕಾರ ಸಂಘ ಸಂಸ್ಥೆಗಳ ಮೂಲಕ ಎಲ್ಲಾ ವರ್ಗಗಳ ಜನಸಾಮಾನ್ಯರ ಕಾರ್ಯಚಟುವಟಿಕೆಗಳನ್ನೊಳಗೊಂಡಿದೆ . ಈ 
ಇಲಾಖೆಯು ಸಹಕಾರ ಸಂಘಗಳ ನಿಯಂತ್ರಣದ ಜೊತೆಗೆ ಅಭಿವೃದ್ಧಿ ಇಲಾಖೆಯೂ ಸಹ ಆಗಿದೆ. ಈ ಇಲಾಖೆಯ ಮೂಲಕ 
ಉದ್ದೇಶ ರಾಜ್ಯದಲ್ಲಿ ಸಹಕಾರ ಚಳುವಳಿಯ ಉನ್ನತಿ ಮತ್ತು ಅಭಿವೃದ್ಧಿ ಜೊತೆಗೆ ಬಹುಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ 
ರೈತರು, ಕೃಷಿ ಕಾರ್ಮಿಕರು, ಕುಶಲ ಕರ್ಮಿಗಳು, ಪರಿಶಿಷ್ಟ ಜಾತಿ/ ಪಂಗಡದವರು ಮಹಿಳೆಯ ಮತ್ತು ದುರ್ಬಲವರ್ಗದ ಜನರ 
ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನೊಳಗೊಂಡಿದೆ. ಇಲಾಖೆಯು ರಾಜ್ಯದ ಇತರೇ ಅನೇಕ ಇಲಾಖೆಗಳ ಸಹಯೋಗದೊಂದಿಗೆ 
ಯೋಜನೆಗಳ ಅನುಷ್ಠಾನಗೊಳಿಸುವ ಮೂಲಕ ರಾಜ್ಯದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕವಾಗಿ 
ಕಾರ್ಯನಿರ್ವಹಿಸುತ್ತಿದೆ. 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೮೭ 
ಇಲಾಖೆಯು ರಾಜ್ಯದ ವಿವಿಧ ವರ್ಗಗಳ ಸಹಕಾರ ಸಂಘಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ 
ಮೇಲುಸ್ತುವಾರಿಯನ್ನು ನಿರ್ವಹಿಸುವುದರೊಂದಿಗೆ ಸಹಕಾರ ಸಂಘಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡುವ 
ಕಾರ್ಯ ನಿರ್ವಹಿಸುತ್ತಿದೆ. ಇಲಾಖೆಯ ಕಾರ್ಯನಿರ್ವಹಣೆಯು ಕೆಳಕಂಡಂತಿರುತ್ತದೆ. 

1) ಸಹಕಾರ ಸಂಘಗಳ ನೋಂದಣಿ. 
2 ) ನಿಯಂತ್ರಣ. 
3) ಸಲಹೆ ಮತ್ತು ಮಾರ್ಗದರ್ಶನ. 
4) ಚುನಾವಣೆಗಳನ್ನು ನಡೆಸುವುದು ಮತ್ತು ನಿಯಂತ್ರಿಸುವುದು. 

5) ವ್ಯಾಜ್ಯಗಳ ತೀರ್ಮಾನ. 
ರಾಜ್ಯದಲ್ಲಿ ಸಧೃಡ ಮತ್ತು ಪರಿಣಾಮಕಾರಿ ಸಹಕಾರ ವಲಯವನ್ನು ಸೃಷ್ಟಿಸುವುದು ಈ ಇಲಾಖೆಯ ಮೂಲ 
ಗುರಿಯಾಗಿರುತ್ತದೆ. ಸಹಕಾರ ಚಳುವಳಿಯ ಅಭಿವೃದ್ಧಿಗೆ ಪೂರಕವಾಗಿ ಸಹಕಾರಿಗಳನ್ನು ಸಹಕಾರ ತತ್ವಗಳಿಗನುಗುಣವಾಗಿ 
ಸಂಘಟಿಸಿ ಸದಸ್ಯರುಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಶ್ರಮಿಸುವುದು ಮತ್ತು ಇದಕ್ಕನುಗುಣವಾಗಿ ಮಾರ್ಗದರ್ಶನ 
ನೀಡುವುದು ಇಲಾಖೆಯ ಮುಖ್ಯ ಉದ್ದೇಶವಾಗಿರುತ್ತದೆ. 

ಇಲಾಖೆಯು ರಾಜ್ಯದಲ್ಲಿ ಕೆಳಕಂಡ ಶಾಸನಬದ್ಧ ಕಾಯ್ದೆಗಳನ್ನು ಅನುಷ್ಟಾನಗೊಳಿಸುತ್ತಿದೆ. 
1] ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮಗಳು 1960. 
2] ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಕಾಯ್ದೆ ,1997 ಮತ್ತು ನಿಯಮಗಳು. 
3] ಚಿಟ್ ಫಂಡ್ ಆಕ್ಟ್ 1982 ಮತ್ತು ಚಿಟ್ ಫಂಡ್ ನಿಯಮಗಳು [ಕರ್ನಾಟಕ ] 1983, 
4] ಪಾನ್ ಬೋಕರ್ ಕಾಯ್ದೆ 1961 ಮತ್ತು ನಿಯಮಗಳು 1966. 
5] ಕರ್ನಾಟಕ ಮನಿಲೆಂಡರ್‌ ಕಾಯ್ದೆ 1961 ನಿಯಮಗಳು 1965 - . 
6] ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆ ಕಾಯ್ದೆ 2004 . 
7] ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ 1960. 
8] ಸಹಕಾರಿ ರೈತರ ಆರೋಗ್ಯರ ಯೋಜನೆ. 

ಈ ಉದ್ದೇಶಗಳನ್ನು ಈಡೇರಿಸಲು ಇಲಾಖೆ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ. 
1] ಸಹಕಾರಿಗಳ ಸಂಘಟನೆ ಮತ್ತು ವಿವಿಧ ವರ್ಗದ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮ 
1960ರಂತೆ ನೊಂದಾಯಿಸುವುದು. 

- 2] ಆಡಳಿತ ನಿರ್ವಹಣೆ, ಶಾಸನ ಬದ್ದ ಮತ್ತು ಅರೆ ನ್ಯಾಯಾಲಯದ ತೀರ್ಮಾನಗಳನ್ನು ಕಾಯ್ದೆ ಮತ್ತು ನಿಯಮ 
ರೀತಿ ನಿರ್ವಹಿಸುವುದು. 

3] ವಾರ್ಷಿಕ ಯೋಜನೆಕಾರ್ಯಕ್ರಮದಂತೆ ಸಹಕಾರ ಸಂಘಗಳಿಗೆ ಸಾಲ ಮತ್ತು ಷೇರು ರೂಪದಲ್ಲಿ ದುಡಿಯುವ 
ಬಂಡವಾಳ ಹಾಗೂ ಸಹಾಯಧನಗಳನ್ನು ಮಂಜೂರು ಮಾಡುವುದು. 

4] ಸಹಕಾರ ಸಂಘಗಳ ಮೇಲ್ವಿಚಾರಣೆ ಹಾಗೂ ಪರಿವೀಕ್ಷಣೆಯನ್ನು ಕೈಗೊಂಡು, ಕಾಯ್ದೆ ಮತ್ತು ನಿಯಮಗಳ 
ವಿರುದ್ದ ಕಾರ್ಯನಿರ್ವಹಿಸಿದ ಸಂಘಗಳ ಅಡಳಿತ ಮಂಡಳಿ / ವ್ಯವಸ್ಥಾಪಕರು/ ಕಾರ್ಯದರ್ಶಿ /ಸಿಬ್ಬಂದಿಗಳ ವಿರುದ್ದ ಸಹಕಾರ 
ಸಂಘಗಳ ಕಾಯ್ದೆ ಮತ್ತು ನಿಯಮದಂತೆ ಕ್ರಮವಿಡಲಾಗುವುದು. 

5] ಸಹಕಾರ ಸಂಘಗಳಲ್ಲಿ ಉದ್ಭವಿಸಿದ ವ್ಯಾಜ್ಯಗಳನ್ನು ಸಹಕಾರ ಸಂಘಗಳ ಕಾಯ್ದೆಯನ್ವಯ ವಿಚಾರಣೆ ನಡೆಸಿ 
ತೀರ್ಮಾನ ನೀಡುವುದು . 

6] ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ತೀರ್ಪಿನ ಆಧಾರದಲ್ಲಿ ಅಮಲ್ದಾರಿ ಆದೇಶ ಹೊರಡಿಸಿ ವಸೂಲಿಗಾಗಿ 
ಕ್ರಮಕೈಗೊಳ್ಳುವುದು. 

7] ಬೈಲಾ ಉದ್ದೇಶದಂತೆ ಕಾರ್ಯನಿರ್ವಹಿಸಿದ ಸಹಕಾರ ಸಂಘಗಳ ವಿರುದ್ದ ಸಹಕಾರ ಸಂಘಗಳ ಕಾಯ್ದೆ ಮತ್ತು 
ನಿಯಮದಂತೆ ಕ್ರಮವಿಡುವುದು. 


೨೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
8] ಸಹಕಾರ ಚಳುವಳಿಯ ಯಶಸಿಗೆ ಇಲಾಖೆಯು ಸ್ನೇಹಿತ, ದಿಗ್ದರ್ಶಕ , ಹಾಗೂ ಮಾರ್ಗದರ್ಶಕರಂತೆ ಕೆಲಸ 
ನಿರ್ವಹಿಸುವುದು. 

9] ಸಹಕಾರ ಸಂಘಗಳು ಸಹಕಾರ ಕಾಯ್ದೆ ಮತ್ತು ನಿಯಮಗಳನ್ವಯ ಕಾರ್ಯನಿರ್ವಹಿಸುವಂತೆ ನಿಯಂತ್ರಿಸುವುದು. 

10 ] ಅಗತ್ಯವಿರುವ ಸಹಕಾರ ಸಂಘಗಳಿಗೆ ಸಹಕಾರ ಇಲಾಖೆಯ ಅಧಿಕಾರಿ/ಸಿಬ್ಬಂದಿಗಳನ್ನು ನಿಯೋಜನೆ 
ಮಾಡುವುದು . 

11] ಸಂಘ ಸಂಸ್ಥೆಗಳ ನೊಂದಣಿಕಾಯ್ದೆ 1960ರನ್ವಯ ನೊಂದಣಿ, ನವೀಕರಣ, ಬೈಲಾ ತಿದ್ದುಪಡಿ , ಶುಲ್ಕ ವಸೂಲಾತಿ 
ದೂರು ಅರ್ಜಿ ಇತ್ಯಾದಿ. 

12 ] ಸಹಕಾರಿ ರೈತ ಸದಸ್ಯರು ಹಾಗೂ ಅವರ ಕುಟುಂಬ ವರ್ಗದವರನ್ನು ಈ ಯೋಜನೆಯಡಿ ನೊಂದಾಯಿಸುವುದು 
ಅವರುಗಳಿಗೆ ಸರ್ಕಾರಿ ಹಾಗೂ ಯಶಸ್ವಿನಿ ನೆಟವರ್ಕ್ ಆಸ್ಪತ್ರೆಗಳ ಮೂಲಕ ಚಿಕಿತ್ಸೆ ಕೊಡಿಸುವುದು. 
ಜಿಲ್ಲೆಯಲ್ಲಿ ಸಹಕಾರ ಇಲಾಖೆಯ ಸಾಂಸ್ಥಿಕ ರಚನೆ ಸಹಕಾರ ಸಂಘಗಳ ಉಪನಿಬಂಧಕರು ಕೊಡಗು ಇವರ ಅಧೀನದಲ್ಲಿ 

ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ಇರುತ್ತಾರೆ. 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೊಡಗು, ಮಡಿಕೇರಿ. 

ಸಹಕಾರ ಸಂಘಗಳ ಉಪನಿಬಂಧಕರಿಗೆ, ಕಛೇರಿಯ ಮತ್ತು ಕ್ಷೇತ್ರ ಕೆಲಸಗಳ ನಿರ್ವಹಣೆಗಾಗಿ ಕೆಳಕಂಡಂತೆ 
ಸಿಬ್ಬಂದಿಗಳು ಕಾರ್ಯ ನಿರ್ವಹಿಸುತ್ತಿದ್ದಾರೆ. 

1] ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು. 
2] ಕಛೇರಿ ಅಧೀಕ್ಷಕರು. 
3] ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು. 
4 ] ಸಹಕಾರ ಸಂಘಗಳ ನಿರೀಕ್ಷಕರು. 
5 ] ಪ್ರಥಮ ದರ್ಜೆ ಸಹಾಯಕರು. 
6] ಶೀಘ್ರಲಿಪಿಗಾರರು. 
7] ದ್ವಿತೀಯ ದರ್ಜೆ ಸಹಾಯಕರು. 
8] ಬೆರಳಚ್ಚುಗಾರರು. 
9] ವಾಹನ ಚಾಲಕರು. 

10 ] ಗ್ರೂಪ್ ಡಿ ನೌಕರರು / ಜಾರಿಗಾರರು . 
ಕೊಡಗು ಜಿಲ್ಲೆಯಲ್ಲಿ ಇಲಾಖೆಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿ 
ಇರುವ ಹುದ್ದೆಗಳ ವಿವರ ಕೆಳಕಂಡಂತಿರುತ್ತದೆ. 
ಈ ಹುದ್ದೆಗಳ ವಿವರ 

ಮಂಜೂರಾದ ಕಾರ್ಯ 

ಖಾಲಿ 
ಸಂ . 

ಹುದ್ದೆಗಳು ನಿರ್ವಹಿಸುತ್ತಿರುವುದು | ಇರುವುದು 
ಸಹಕಾರ ಸಂಘಗಳ ಉಪನಿಬಂಧಕರು. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು . 


3 . 


ಸಹಕಾರ ಅಭಿವೃದ್ಧಿ ಅಧಿಕಾರಿ 
ಮಾರಾಟ ಅಧಿಕಾರಿ 


ಅಧೀಕ್ಷಕರು 


2 


| 


2 


ಹಿರಿಯ ನಿರೀಕ್ಷಕರು 


ನಿರೀಕ್ಷಕರು 


ಪ್ರಥಮ ದರ್ಜೆ ಸಹಾಯಕರು 
9 | ದ್ವಿತೀಯ ದರ್ಜೆ ಸಹಾಯಕರು 


೨೮೮೯ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 
ಹುದ್ದೆಗಳ ವಿವರ 

ಮಂಜೂರಾದ ಕಾರ್ಯ 

ಹುದ್ದೆಗಳು | ನಿರ್ವಹಿಸುತ್ತಿರುವುದು 
10 | ಶೀಘ್ರಲಿಪಿಗಾರರು 


ಖಾಲಿ 
ಇರುವುದು 


11 


ಬೆರಳಚ್ಚುಗಾರರು 


12 


ವಾಹನ ಚಾಲಕರು 


13 


ಜಾರಿಗಾರರು 


14 | 


ಜವಾನರು 


15 . 


ವಸೂಲಾತಿ ಅಧಿಕಾರಿ 


ಒಟ್ಟು 


43 


| 


23 


20 


ಸಹಕಾರ ಸಂಘಗಳ ಉಪನಿಬಂಧಕರು, ತಾಲ್ಲೂಕಿನ ಮತ್ತು ತಾಲ್ಲೂಕು ವ್ಯಾಪ್ತಿಗಿಂತ ಹೆಚ್ಚು ಹಾಗೂ ಜಿಲ್ಲಾ ಮಟ್ಟಕಿಂತ 
ಕಡಿಮೆ ವ್ಯಾಪ್ತಿ ಹೊಂದಿದ ಸಹಕಾರ ಕಾರ್ಯನಿರ್ವಹಣೆಯ ನಿಯಂತ್ರಣದೊಂದಿಗೆ ಸಹಕಾರ ಸಂಘಗಳ ಅಭಿವೃದ್ಧಿಯ 
ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಮತ್ತು ಸಹಕಾರ ಸಂಘಗಳ ಉಪನಿಬಂಧಕರು ಚಿಟ್ ಫಂಡ್ ಕಾಯ್ದೆ , ಲೇವಾದೇವಿ ಮತ್ತು 
ಗಿರವಿ ಕಾಯ್ದೆಯಂತೆ ಜಿಲ್ಲೆಯ ಲೇವಾದೇವಿ, ಗಿರವಿ ನಿಬಂಧಕರಾಗಿ ಹಾಗೂ ಚೀಟಿ ಉಪನಿಬಂಧಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಕೊಡಗು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ನಿಯಂತ್ರಣದಲ್ಲಿ ಯೋಜನಾ ಕಾರ್ಯಕ್ರಮಗಳನ್ನು 
ಅನುಷ್ಟಾನಗೊಳಿಸಲು ಅನುಷ್ಟಾನಾಧಿಕಾರಿಯಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಸಂಘ: ಸಂಸ್ಥೆಗಳ ನೋಂದಣಿ 
ಅಧಿಕಾರ ಹೊಂದಿರುತ್ತಾರೆ. 

ಕೊಡಗು ಜಿಲ್ಲೆಯಲ್ಲಿ ಕೊಡಗು ಉಪವಿಭಾಗ ಮಾತ್ರ ಇದ್ದು, ಈ ಉಪವಿಭಾಗದಲ್ಲಿ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿ ಹೊಂದಿದ ಸಹಕಾರ ಸಂಘಗಳ ಕಾರ್ಯನಿರ್ವಹಣೆಯ 
ನಿಯಂತ್ರಣದೊಂದಿಗೆ ಸಹಕಾರ ಸಂಘಗಳ ಅಭಿವೃದ್ಧಿ ಜೊತೆಗೆ ಯೋಜನಾ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸುವ 
ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಮತ್ತು ಮಡಿಕೇರಿ, ವೀರಾಜಪೇಟೆ ಹಾಗೂ ಸೋಮವಾರಪೇಟೆ ತಾಲ್ಲೂಕಿನಲ್ಲಿ ಕ್ಷೇತ್ರ 
ಸಿಬ್ಬಂದಿಗಳಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಇಲಾಖೆಯ ಕಾರ್ಯಕ್ರಮಗಳ ಅನುಷ್ಟಾನದ ಕಾರ್ಯನಿರ್ವಹಿಸುತ್ತಿದ್ದಾರೆ. 
2] ಇಲಾಖೆಯ ಅಧಿಕಾರಿಗಳು / ಸಿಬ್ಬಂದಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳ ವಿವರ 

ಸಹಕಾರ ಸಂಘಗಳ ಉಪನಿಬಂಧಕರು, ಕೊಡಗು ಜಿಲ್ಲೆಯ ಸಹಕಾರ ಚಳುವಳಿಯ ಅಭಿವೃದ್ಧಿ ಹಾಗೂ ಇಲಾಖೆಯ 
ವಿಶೇಷ ಕಾರ್ಯಕ್ರಮಗಳು, ಯೋಜನೆಯ ಅನುಷ್ಠಾನದ ಜವಬ್ದಾರಿ ಹೊಂದಿರುತ್ತಾರೆ. ಸದರಿ ಅಧಿಕಾರಿಯವರ ಕಾರ್ಯವು 
ಆಡಳಿತಾತ್ಮಕ, ಕ್ಷೇತ್ರ ಅಭಿವೃದ್ಧಿ , ಶಾಸನ ಬದ್ದ ಮತ್ತು ಅಭಿವೃದ್ಧಿಯ ಜವಾಬ್ದಾರಿ ಹೊಂದಿರುತ್ತಾರೆ. ಮತ್ತು ಜಿಲ್ಲೆಯ ಸಹಕಾರ 
ಸಂಘಗಳ ಮತ್ತು ಸಹಕಾರ ಇಲಾಖೆಯ ಸಿಬ್ಬಂದಿಯವರ ನಿಯಂತ್ರಣ, ಸಮನ್ವಯದೊಂದಿಗೆ ಮೇಲ್ವಿಚಾರಣೆ ನಡೆಸುವುದು 
ಮತ್ತು ಇಲಾಖೆಯ ಮೇಲಾಧಿಕಾರಿಗಳ ನಿಯಂತ್ರಣಕ್ಕೊಳಪಟ್ಟು ಕಾರ್ಯನಿರ್ವಹಿಸುವುದು. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉಪವಿಭಾಗ ಮಟ್ಟದಲ್ಲಿ ಸಹಕಾರ ಚಳುವಳಿಯ ಅಭಿವೃದ್ಧಿ ಹಾಗೂ 
ಇಲಾಖೆಯ ವಿಶೇಷ ಕಾರ್ಯಕ್ರಮಗಳು, ಯೋಜನೆಯ ಅನುಷ್ಠಾನದ ಜವಬ್ದಾರಿ ಹೊಂದಿರುತ್ತಾರೆ. ಸದರಿ ಅಧಿಕಾರಿಯವರ 
ಕಾರ್ಯವು ಆಡಳಿತಾತ್ಮಕ ಕ್ಷೇತ್ರ ಅಭಿವೃದ್ಧಿ, ಶಾಸನ ಬದ್ದ ಮತ್ತು ಅಭಿವೃದ್ದಿ ಜವಬ್ದಾರಿ , ಮತ್ತು ಉಪ ವಿಭಾಗದ ಸಹಕಾರ 
ಸಂಘಗಳ ಮತ್ತು ಸಿಬ್ಬಂದಿಯವರ ನಿಯಂತ್ರಣ , ಸಮನ್ವಯದೊಂದಿಗೆ ಮೇಲ್ವಿಚಾರಣೆ ನಡೆಸುವುದು ಮತ್ತು ಇಲಾಖೆಯ 
ಮೇಲಾಧಿಕಾರಿಗಳ ನಿಯಂತ್ರಣಕ್ಕೊಳಪಟ್ಟು ಕಾರ್ಯ ನಿರ್ವಹಿಸುವುದು. 

ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ತಾಲ್ಲೂಕು ಮಟ್ಟದಲ್ಲಿ ಸಹಕಾರ ಚಳುವಳಿಯ ಅಭಿವೃದ್ಧಿ ಹಾಗೂ ಇಲಾಖೆಯ 
ವಿಶೇಷ ಕಾರ್ಯಕ್ರಮಗಳು , ಯೋಜನೆಯ ಅನುಷ್ಠಾನದ ಜವಾಬ್ದಾರಿ ಹೊಂದಿರುತ್ತಾರೆ. ಸದರಿ ಅಧಿಕಾರಿಯವರು ಕ್ಷೇತ್ರ 
ಅಭಿವೃದ್ಧಿಯ ಜವಾಬ್ದಾರಿ ಹೊಂದಿರುತ್ತಾರೆ. ಮತ್ತು ತಾಲ್ಲೂಕಿನ ಮಟ್ಟದಲ್ಲಿ ಸಹಕಾರ ಸಂಘಗಳ ಸಿಬ್ಬಂದಿಯವರ 
ಸಮನ್ವಯದೊಂದಿಗೆ ಮೇಲ್ವಿಚಾರಣೆ ನಡೆಸುವುದು ಮತ್ತು ಇಲಾಖೆಯ ಮೇಲಾಧಿಕಾರಿಗಳ ನಿಯಂತ್ರಣಕ್ಕೊಳಪಟ್ಟು 
ಕಾರ್ಯನಿರ್ವಹಿಸುವುದು. 


b 
) 


ಹೈ 


೨೮೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
ಸಹಕಾರ ಸಂಘಗಳ ಉಪನಿಬಂಧಕರು, ಮಡಿಕೇರಿ ಇವರ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿಷಯ 

ನಿರ್ವಹಣೆಯ ವಿವರ ಕೆಳಕಂಡಂತೆ ಇರುತ್ತದೆ. 
ಹುದ್ದೆಯ ವಿವರ ವಿಷಯ ನಿರ್ವಾಹಕರ ವಿಷಯ ನಿರ್ವಹಣೆ ನಿಬಂಧಕರ ಕಛೇರಿಗೆ ನಿಯೋಜಿತಗೊಂಡಿರುತ್ತಾರೆ. 

ಹೆಸರು ಶ್ರೀ /ಶ್ರೀಮತಿ 
ಸಹಕಾರ ಅಭಿವೃದ್ಧಿ 

ಕೆ. ಡಿ. ಮಾದಯ್ಯ ಸಹಕಾರ ಸಂಘಗಳ ನಿಬಂಧಕರ ಕಛೇರಿಗೆ ನಿಯೋಜನೆ. 
ಅಧಿಕಾರಿ , ಮಡಿಕೇರಿ 

ಆಡಳಿತ ಮತ್ತು ಸಿಬ್ಬಂದಿ ಶಾಖೆ ಲೇವಾದೇವಿ, ಗಿರವಿ , ಹಣಕಾಸು 

ಸಂಸ್ಥೆಗಳು ಹಾಗೂ ಚಿಟ್ಸ್ , ಮಾಹಿತಿ ಹಕ್ಕು ಕಾಯಿದೆ, ವ್ಯಾಜ್ಯ ಶಾಖೆ, 
2 | ಅಧೀಕ್ಷಕರು 

ಆರ್ .ಶ್ರೀಧರ್‌. 

ದೂರವಾಣಿ ಮತ್ತು ಪ್ಯಾಕ್ಯಂತ್ರ ನಿರ್ವಹಣೆ, ಉಪನಿಬಂಧಕರು 
ಸೂಚಿಸುವ ಇನ್ನಿತರೆ ಕೆಲಸಗಳು. 
ಬೆರಳಚ್ಚು ಶಾಖೆ, ಸ್ಟಾಂಪ್ , ಕಂಪ್ಯೂಟರ್ ನಿರ್ವಹಣೆ ಜೆರಾಕ್ಸ್ ಯಂತ್ರ 

ನಿರ್ವಹಣೆ, ಕೊರೆಯಚ್ಚು ಯಂತ್ರ ಮೇಲುಸ್ತುವಾರಿ, ಇಂದ ಮತ್ತು ಗೆ, 
3 | ಬೆರಳಚ್ಚುಗಾರರು 

ಬಿ . ಬಿ .ಮೀನಾಕ್ಷಿ 

ಅಭಿಲೇಖಾಲಯ ನಿರ್ವಹಣೆ ಹಾಗೂ ಉಪನಿಬಂಧಕರು ಸೂಚಿಸುವ 
ಇನ್ನಿತರೆ ಕೆಲಸಗಳು. 

ಯೋಜನೆ, ವ್ಯಾಪಾರಾಭಿವೃದ್ಧಿ , ವೈದ್ಯನಾಥನ್ ವರದಿ ಅನುಷ್ಟಾನ, 
ಸಹಕಾರ ಸಂಘಗಳ 

ಯಶಸ್ವಿನಿ ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣ ಆಡಳಿತಾತ್ಮಕ 

ಎಂ . ಎಸ್ .ಮೋಹನ್ 
ಹಿರಿಯ ನಿರೀಕ್ಷಕರು 

ಅನುಮೋದನೆ , ಮಾರಾಟ ಇತ್ಯಾದಿ ಉಪನಿಬಂಧಕರು ಸೂಚಿಸುವ 
ಇನ್ನಿತರೆ ಕೆಲಸಗಳು. 
ಆರ್. ಎಸ್. ಆರ್ ಶಾಖೆ, ಸಹಕಾರ ಸಂಘಗಳ ನೋಂದಣಿ, ಬೈಲಾ 

ತಿದ್ದುಪಡಿ, ನಿ .17, ಸಮಾಪನೆ ಲೆಕ್ಕ ಶಾಖೆ, ವಾಹನ ನಿರ್ವಹಣ, 
ಸಹಕಾರ ಸಂಘಗಳ 

ಎಂ . ಈ .ಮೋಹನ್ ಉಪನಿಬಂಧಕರ ಪ್ರವಾಸ ಮತ್ತು ದಿನಚರಿ ನಿರ್ವಹಣೆ 
* ಹಿರಿಯ ನಿರೀಕ್ಷಕರು 

ಪೀಠೋಪಕರಣಗಳು , ವಾರ್ಷಿಕ ಮಹಾ ಸಭೆ ಹಾಗೂ ಚುನಾವಣೆ 
ಹಾಗೂ ಉಪನಿಬಂಧಕರು ಸೂಚಿಸುವ ಇನ್ನಿತರೆ ಕೆಲಸಗಳು. 

ಸಂಘಗಳ ನೋಂದಣಿ, ಆಡಿಟ್, ಎಲ್ಲಾ ವಿಧದ ಸಭೆಗಳು 
ದ್ವಿತೀಯ ದರ್ಜೆ 

ಮಹೋತ್ಸವ, ಅಧ್ಯಯನ ಪ್ರವಾಸ, ಹಣದುರುಪಯೋಗ ಮತ್ತು 

ನರಸಿಂಹಮೂರ್ತಿ 
ಸಹಾಯಕರು 

ಸಾರ್ವಜನಿಕ ದೂರು ಹಾಗೂ ಉಪನಿಬಂಧಕರು ಸೂಚಿಸುವ 
ಇನ್ನಿತರೆ ಕೆಲಸಗಳು, 

ಪತ್ತು ಶಾಖೆ, ಕಲಂ 64 ,65,30 ,31,ವಾರ್ಷಿಕ ಅಂಕಿ ಅಂಶ 
ಪ್ರಥಮ ದರ್ಜೆ 

ಎಸ್. ನಾಗೇಶ್ ಕ್ರೂಢೀಕರಣ ವಾರ್ಷಿಕ ಪರಿವೀಕ್ಷಣೆ ಸಹಕಾರ ಸಂಘಗಳ ಪಟ್ಟಿ 
ಸಹಾಯಕರು 

ಹಾಗೂ ಉಪನಿಬಂಧಕರು ಸೂಚಿಸುವ ಇನ್ನಿತರೆ ಕೆಲಸಗಳು 
ವಾಹನ ಚಾಲಕರು ಹೆಚ್.ಎ.ಉಗ್ಗಪ್ಪ ವಾಹನ ಚಾಲಕರು. 

ಡಿ .ಗ್ರೂಪ್ ನೌಕರರು ಸೋಮಯ್ಯ 
10 ಡಿ.ಗ್ರೂಪ್ ನೌಕರರು | ಕೆ. ಎ .ಸಿದ್ದಿಕ್ 
11 ಡಿ.ಗ್ರೂಪ್ ನೌಕರರು | ಎನ್ .ಎನ್.ಸೀತಮ್ಮ 
3] ವಿವಿಧ ಹಂತದ ನಿಯಮಾವಳಿಗಳ ನಿರ್ಧರಿಕೆ ಮತ್ತು ಮೇಲ್ವಿಚಾರಣೆ 

ಸಹಕಾರ ಸಂಘಗಳ ಉಪನಿಬಂಧಕರು, ಕೊಡಗು ಜಿಲ್ಲೆಗೆ ಮುಖ್ಯಸ್ಥರಾಗಿದ್ದು, ಇವರು ಸಹಕಾರ ಸಂಘಗಳ 
ಕಾಯ್ದೆ ಮತ್ತು ನಿಯಮದನ್ವಯ ರಾಜ್ಯ ಸರ್ಕಾರದಿಂದ ದತ್ತವಾದ ಅಧಿಕಾರದಂತೆ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ. ಸಹಕಾರ 


7 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೯೧ 
ಸಂಘಗಳ ಉಪನಿಬಂಧಕರಿಗೆ ಕ್ಷೇತ್ರ ಅಧಿಕಾರಿಗಳಾದ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಸಹಕಾರ ಸಂಘಗಳ ಹಿರಿಯ 
ನಿರೀಕ್ಷಕರು , ಸಹಕಾರ ಸಂಘಗಳ ನಿರೀಕ್ಷಕರು ಹಾಗೂ ಕಛೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ 
ಸಹಾಯಕರು, ಇವರು ಕೆಲಸ ಕಾರ್ಯಗಳಿಗೆ ವಿಷಯ ನಿರ್ವಾಹಕರಾಗಿ ಮತ್ತು ಕ್ಷೇತ್ರ ಅಭಿವೃದ್ಧಿ ಕೆಲಸಗಳಿಗೆ ದಿನನಿತ್ಯ 
ನೆರವಾಗುತ್ತಿದ್ದು, ಸಹಕಾರ ಸಂಘಗಳ ಉಪನಿಬಂಧಕರು ಪ್ರತಿಯೊಂದು ವಿಷಯಗಳ ಬಗ್ಗೆ ನಿರ್ಧರಿಕೆಯ 
ಅಧಿಕಾರಿಯಾಗಿರುತ್ತಾರೆ. ಇವರು ಸರ್ಕಾರ ಮತ್ತು ಸಹಕಾರ ಇಲಾಖೆ ಹೊರಡಿಸುವ ಆದೇಶಗಳನ್ನು ಅನುಷ್ಟಾನಗೊಳಿಸುವ 
ಜಿಲ್ಲೆಯ ಅಧಿಕಾರಿಯಾಗಿರುತ್ತಾರೆ. 
4] ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಣೆಗೆ ವಿಧಿಸಿಕೊಂಡಿರುವ ನಿಯಮಾವಳಿಗಳು 

ಸಹಕಾರ ಚಳುವಳಿಯ ಬೆಳೆವಣಿಗೆಗೆ ಪೂರಕವಾಗಿ ಸಹಕಾರ ಇಲಾಖೆ ನಿಯಮಾವಳಿಗಳನ್ನು ರೂಪಿಸಿಕೊಂಡು 
ವಿಳಂಬವಿಲ್ಲದೆ ಪತ್ರಗಳ ವಿಲೇವಾರಿ ಮತ್ತು ಅತಿಮುಖ್ಯ ಪತ್ರಗಳನ್ನು ಅದ್ಯತೆ ಮೇರೆ ವಿಲೇವಾರಿಗೆ ಕ್ರಮವಿಡುವುದು. ಇಲಾಖೆಯ 
ಸಿಬ್ಬಂದಿಯವರಿಗೆ ವಿಷಯ ನಿರ್ವಾಹಣೆಯ ಜವಾಬ್ದಾರಿಯನ್ನು ನಿಗದಿಪಡಿಸಿ ಕಾಲಮಿತಿಯೊಳಗೆ ಪತ್ರ ವಿಲೇವಾರಿಗೆ 
ಅದ್ಯತೆಯನ್ನು ನೀಡಿ ಕಛೇರಿ ಕೈಪಿಡಿ ನಿಯಮಾವಳಿಯನ್ನು ಅನುಸರಿಸುವುದು. ಸಹಕಾರ ಇಲಾಖೆ ಅಧಿಕಾರಿಗಳು ಅರೆ 
ನ್ಯಾಯಾಲಿಕ ಪ್ರಾಧಿಕಾರಿಗಳಾಗಿದ್ದು , ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಅಡಿಯಲ್ಲಿ ಬರುವ ವ್ಯಾಜ್ಯಗಳನ್ನು 
ವಿಚಾರಣೆ ನಡೆಸಿ ತೀರ್ಪನ್ನು ನೀಡುವುದು ಹಾಗೂ ಸರ್ಕಾರದಿಂದ ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರದಂತೆ ಕಾರ್ಯವನ್ನು 
ನಿರ್ವಹಿಸುವುದು. 
5 ] ಸಹಕಾರ ಸಂಘಗಳ ಉಪನಿಬಂಧಕರು / ಸಿಬ್ಬಂದಿಯವರು ತಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಹೂಡಿರುವ ಕಾಯ್ದೆ , ನಿಯಮಗಳು 
ಹಾಗೂ ನಿರ್ವಹಿಸಲಾಗಿರುವ ವಹಿಗಳ ಮತ್ತು ದಾಖಲೆಗಳ ಪುಸ್ತಕಗಳ ವಿವರಗಳು. 
(1) ಕಛೇರಿಯಲ್ಲಿ ನಿರ್ವಹಿಸಲಾಗಿರುವ ಕಾಯ್ದೆ ಮತ್ತು ನಿಯಮಗಳ ಪುಸ್ತಕಗಳು. 

1] ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮಗಳು 1960. 
2] ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಕಾಯ್ದೆ 1997 ಮತ್ತು ನಿಯಮಗಳು. 
3] ಚಿಟ್ ಫಂಡ್ ಆಕ್ಟ್ 1982 ಮತ್ತು ಚಿಟ್ ಫಂಡ್ ನಿಯಮಗಳು[ಕರ್ನಾಟಕ ] 1983. 
4] ಪಾನ್ ಬೋಕರ್ ಕಾಯ್ದೆ 1961 ಮತ್ತು ನಿಯಮಗಳು 1966. 
5] ಕರ್ನಾಟಕ ಮನಿಲೆಂಡರ್ ಕಾಯ್ದೆ 1961 ನಿಯಮಗಳು 1965 . 

6] ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆ ಕಾಯ್ದೆ 2004 . 
(2) ಉಪನಿಬಂಧಕರ ಕಛೇರಿಯಲ್ಲಿ ನಿರ್ವಹಿಸುತ್ತಿರುವ ಇತರೆ ನಿಯಮಗಳ ಪುಸ್ತಕಗಳು. 

1] ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು. 
2] ಕರ್ನಾಟಕ ಸಾಮಾನ್ಯ ನೇಮಕಾತಿ ನಿಯಮಗಳು. 
3] ಕರ್ನಾಟಕ ನಾಗರೀಕ ಸೇವಾ [ ವೈದ್ಯಕೀಯ ಹಾಜರಾತಿ] ನಿಯಮಗಳು. 
4] ಕರ್ನಾಟಕ ನಾಗರೀಕ ಸೇವೆಗಳು [ಕಾಲಮಿತಿ ಬಡ್ಡಿ] ನಿಯಮಗಳು 
5] ಕರ್ನಾಟಕ ನಾಗರೀಕ ಸೇವೆಗಳು [ ಸ್ವಯಂ ಚಾಲಿತ ಮುಂಬಡ್ತಿ ] . 

6] ಇಲಾಖೆಯಿಂದ ಹೊರಡಿಸಿರುವ ಮುಖ್ಯ ಆದೇಶಗಳು . 
( 3) ಉಪನಿಬಂಧಕರು ಕಛೇರಿಯಲ್ಲಿ ನಿರ್ವಹಿಸುತ್ತಿರುವ ವಹಿಗಳು 

1] ಯಿಂದ ಪುಸ್ತಕ 
2] ರವಾನೆ ಪುಸ್ತಕ 
3] ಸಿಬ್ಬಂದಿ ಸೇವಾ ಪುಸ್ತಕಗಳು 
4] ಹಾಜರಾತಿ ಪುಸ್ತಕ 
5] ಸಂಬಳ, ಪ್ರವಾಸ ಭತ್ಯ ಮತ್ತು ಸಾದಿಲ್ವಾರು ಪಾವತಿ ಪುಸ್ತಕ 
6] ನಗದು ಪುಸ್ತಕ 
7] ವಿಷಯ ನಿರ್ವಾಹಕರ ವೈಯಕ್ತಿಕ ವಹಿ 
8] ಸಿಬ್ಬಂದಿ ಚಲನವಲನ ಪುಸ್ತಕ 


೨೮೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
9] ವಾಹನದ ಚಲನವಲನ ಪುಸ್ತಕ 
(4) ಇತರೆ ಕಡತಗಳು ಮತ್ತು ದಾಖಲೆಗಳು. 

1] ನೊಂದಣಿ ವಹಿ 
2] ಸಹಕಾರ ಸಂಘಗಳ ನೋಂದಣಿ ಪಟ್ಟಿ 
3] ಬೈಲಾ ತಿದ್ದುಪಡಿ ವಹಿ ಮತ್ತು ಕಡತ 
4] ಹಣ ದುರುಪಯೋಗದ ಕಡತ ಮತ್ತು ತಃಖ್ಯೆಗಳು 
5] ಯೋಜನಾ ಶಾಖೆಯ ಅನುಷ್ಠಾನದ ವಹಿ ಮತ್ತು ಕಡತ 
6] ಲೇವಾದೇವಿ ಮತ್ತು ಗಿರವಿ ವಹಿ ಮತ್ತು ಕಡತ 
7] ಸಹಕಾರ ಸಂಘಗಳ ನಿಯಮ 17ರ ಕಡತ 
8] ಸಹಕಾರ ಸಂಘಗಳ ಕಾಯ್ದೆ ಕಲಂ 64, 65ರ ವಿಚಾರಣೆ / ಪರಿವೀಕ್ಷಣೆ ವಹಿ 
9] ಸಹಕಾರ ಸಂಘಗಳ ಕಾಯ್ದೆ ಕಲಂ 68ರ ಆದೇಶದ ಕಡತ 
10 ] ಸಹಕಾರ ಸಂಘಗಳ ಕಾಯ್ದೆ ಕಲಂ 29 [ ಸಿ] ನ ಕಡತ 
11] ಸಹಕಾರ ಸಂಘಗಳ ಕಾಯ್ದೆ ಕಲಂ 30[1], 31, 28 [ ಎ ] ಸಂಬಂಧಿಸಿದ ಕಡತಗಳು 
12] ಸಹಕಾರ ಸಂಘಗಳ ಕಾಯ್ದೆ ಕಲಂ 63ರ ಆಡಿಟ್ ವರದಿಯ ವಹಿ 
13] ಸಹಕಾರ ಸಂಘಗಳ ಕಾಯ್ದೆ ಕಲಂ 70ರ ವಹಿ 
14] ಸಹಕಾರ ಸಂಘಗಳ ಕಾಯ್ದೆ ಕಲಂ 69ರ ವಹಿ 
15 ] ದಾವಾ ಶಾಖೆಯ ನಗದು ಪುಸ್ತಕ 
16 ] ವಾರ್ಷಿಕ ಅಂಕಿ ಅಂಶಗಳ ತಃಖ್ಯೆ 
17] ಸ್ಟಾಂಪ್ ನಿರ್ವಹಣೆಯ ವಹಿ 
18 ] ದೂರು ಅರ್ಜಿ ವಿಲೇವಾರಿ ವಹಿ /ಕಡತ 
19 ] ಸಮಾಪನೆ , ಸಹಕಾರ ಸಂಘಗಳ ವಹಿ 
20] ಆಡಳಿತ ಮಂಡಳಿ ರಚನೆಯ ವಾಚ್ ರಿಜಿಸ್ಟ್‌ 
21 ] ಮಹಾಸಭೆಯ ವಹಿ 
22 ] ಸರ್ಕಾರದಿಂದ ನಾಮನಿರ್ದೇಶನ ಹೊಂದಿದವರ ಕಡತ 
23 ] ಲೇಖನ ಸಾಮಗ್ರಿ ರಿಜಿಸ್ಟರ್ 
24 ] ವಾರ್ಷಿಕ ಪರಿವೀಕ್ಷಣೆ ಕಡತ 

25 ] ಸಂಘಗಳ ನೋಂದಣಿ ಕಾಯ್ದೆ 1960. 
(6) ಉಪನಿಬಂಧಕರ ಕಛೇರಿಯಲ್ಲಿ ನಿರ್ವಹಿಸುತ್ತಿರುವ ವಿವಿಧ ನಿಯತಕಾಲಿಕೆಗಳ ವಿವರಗಳು 

ಉಪನಿಬಂಧಕರು, ಕೊಡಗು ಕಛೇರಿಯಲ್ಲಿ ಮಾಸಿಕವಾಗಿ ವಿವಿಧ ರೀತಿಯ ಸಹಕಾರ ಸಂಘಗಳ ಪ್ರಗತಿ 
ಪರಿಶೀಲನೆಯನ್ನು ಕೈಗೊಂಡು ಮಾಹಿತಿಯನ್ನು ಕ್ರೂಢಿಕರಿಸಿ ತಃಖ್ಯೆಗಳನ್ನು ತಯಾರಿಸಿ ಅಂಕಿ ಅಂಶಗಳನ್ನು ಮೇಲಾಧಿಕಾರಿಗಳಿಗೆ 
ಸಲ್ಲಿಸಲಾಗುತ್ತಿದೆ ಕ್ಷೇತ್ರಾಭಿವೃದ್ಧಿ / ಆಡಳಿತಾತ್ಮಕ ( ಶಾಸನಬದ್ದ / ಅರೆ ನ್ಯಾಯಾಲಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ 
ಮಾಹಿತಿಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. 
(7) ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು | ಸದಸ್ಯರು ಸಂಪರ್ಕಿಸಲು ಇಲಾಖೆಯಲ್ಲಿ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯ 
ಆಯೋಜನೆಯ ಬಗ್ಗೆ. 

ಸದಸ್ಯರಿಗೆ / ಸಾರ್ವಜನಿಕರಿಗೆ ಸಂಪರ್ಕ ವ್ಯವಸ್ಥೆಗಾಗಿ ಕಛೇರಿಯಲ್ಲಿ ನಿಗದಿತ ವೇಳೆಯನ್ನು ನಿಗದಿಪಡಿಸಲಾಗಿದೆ. 
ಸಾರ್ವಜನಿಕರು / ಸದಸ್ಯರು ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದಾಗ ಇಂತಹವರಿಗೆ ಸೂಕ್ತ ಮಾರ್ಗದರ್ಶನದೊಂದಿಗೆ ಸಹಕಾರ 
ಸಂಘಗಳ ಕಾಯ್ದೆ ಮತ್ತು ನಿಯಮ ಹಾಗೂ ಸರ್ಕಾರದ ಸುತ್ತೋಲೆಗಳ ಮಾಹಿತಿಯನ್ನು ನೀಡಲಾಗುತ್ತಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

೨೮೯೩ 
( 8) ಇಲಾಖೆಯ ಕಾರ್ಯನಿರ್ವಹಣೆಗಾಗಿ ನಿಗಮ ಮಂಡಳಿ ಸದಸ್ಯರು / ಕೌನ್ಸಿಲ್ಸ್ ರವರನ್ನು ಒಳಗೊಂಡಂತೆ ಎರಡು ಅಥವಾ 
ಎರಡಕ್ಕಿಂತ ಹೆಚ್ಚು ಇರುವ ಸದಸ್ಯರ ಕಮಿಟಿಯನ್ನು ರಚಿಸಿ ಅದರ ಮಾಹಿತಿಯನ್ನು ಸಾರ್ವಜನಿಕರಿಗೆ ದೊರಕಿಸುವ ಬಗ್ಗೆ. 

ಸಹಕಾರ ಇಲಾಖೆಯ ಸಲಹೆ ನೀಡಲು ಯಾವುದೇ ನಿಗಮ ಮಂಡಳಿ / ಸಮಿತಿ ಸದಸ್ಯರು/ ಕೌನ್ಸಿಲ್ ಅಥವಾ 
ಕಮಿಟಿಗಳು ಇರುವುದಿಲ್ಲ . 
(9) ಸಹಕಾರ ಸಂಘಗಳ ಉಪನಿಬಂಧಕರು, ಕೊಡಗು ರವರ ಕಛೇರಿ ಹಾಗೂ ಕಾರ್ಯ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ 
ಅಧಿಕಾರಿಗಳು/ ಸಿಬ್ಬಂದಿಗಳ ವಿವರ. 

ಅಧಿಕಾರಿ / | ವರ್ಗ ಹುಟ್ಟಿದ ಸೇವೆಗೆ ಸೇರಿದ | ಪ್ರಸ್ತುತ ವೃಂದಕ್ಕೆ ಕಾರ್ಯನಿರ್ವಹಿಸುತ್ತಿರುವ 
ಸಂ . ದಿನಾಂಕ ದಿನಾಂಕ ನೇಮಕವಾಗಿರುವ 

ಹುದ್ದೆ 
ಶ್ರೀ /ಶ್ರೀಮತಿ 

ದಿನಾಂಕ 

ಸಹಕಾರ ಸಂಘಗಳ 
1 ಗುರುಸ್ವಾಮಿ | 23 - 4 - 1965 | 15 - 3 - 1997 18 - 1 - 2006 

ಉಪನಿಬಂಧಕರು 


ಸಿಬ್ಬಂದಿಗಳ ಹೆಸರು 


2 | ಜಿ . ಜಗದೀಶ 


5 - 2 - 1953 | 


6 -12 - 1976 | 


1 - 10 - 2009 


ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು 


3 ಕೆ. ಡಿ. ಮಾದಯ್ಯ 


4 - 8 -1959 | 


7 - 12 - 1988 


12 - 10 - 2009 


ಸಹಕಾರ ಅಭಿವೃದ್ಧಿ 
ಅಧಿಕಾರಿ 


4 ಬಿ.ರಾಮಕೃಷ್ಣಗೌಡ 


5 - 8 - 1951 


17 - 3 -1977 


31 - 10 - 2009 


ಸಹಕಾರ ಅಭಿವೃದ್ಧಿ 
ಅಧಿಕಾರಿ 


5 ಹೆಚ್.ಎನ್.ರಮೇಶ್ 


10 -5 -1972 


11 - 2 - 1993 


31- 10 -2009 


ಸಹಕಾರ ಅಭಿವೃದ್ಧಿ 
ಅಧಿಕಾರಿ 


| 


6 | ಆರ್ .ಶ್ರೀಧರ್ 


೧೦| 


15 - 3 - 1962 


| 


4 - 4 - 84 


26 -11 - 2009 


೧೦| 


15 - 3 - 1962 


- 4 - 4 - 84 


7 ಗೋಪಾಲಸ್ವಾಮಿ 
8 ರಘು.ಎಸ್. ಎಂ 


26 -11- 2009 
3 - 3 - 2010 | 


೧೦| 


5 - 2 - 1970 


11 - 1 - 1993 


ಅಧೀಕ್ಷಕರು 
ಅಧೀಕ್ಷಕರು 
ಹಿರಿಯ ನಿರೀಕ್ಷಕರು 
ಹಿರಿಯ ನಿರೀಕ್ಷಕರು 
ಹಿರಿಯ ನಿರೀಕ್ಷಕರು 
ಹಿರಿಯ ನಿರೀಕ್ಷಕರು 


9 | ಎಂ . ಈ .ಮೋಹನ್ 


೧| 


1 - 6 - 1970 


7 -10 - 1988 


1 - 12 - 2009 


10 | ಎಂ .ಎಸ್.ಮೋಹನ್ | 


16 - 3 - 1965 | 27 - 6 - 1988 


1 -12 - 2009 


೧೦|೧೦| 


11 | ಸಿ . ಕೆ. ಭವಾನಿ 


- ಸಿ 


20 - 3 - 1960 | 7 - 10 - 1988 


1 - 12 - 2009 


12 | ಎಸ್ . ನಾಗೇಶ್ 


೧೭ 


3 - 7 - 1971 


3 - 1 -1994 


5 - 4 - 2007 


ಪ್ರಥಮ ದರ್ಜೆ 
ಸಹಾಯಕರು. 


ಪಿ . ಬಿ .ಮೋಹನ್ 
ಕುಮಾರ್ 


5 - 1 - 1967 


_ 3 - 11- 1997 


1 - 12 - 2009 


ಪ್ರಥಮ ದರ್ಜೆ 
ಸಹಾಯಕರು. 


14 | ಮಂಜುನಾಥ . ಎಂ | 


ಸಿ 


| 5 - 3 -1977 | 24 - 4 - 2008 | 


15 | ನರಸಿಂಹಮೂರ್ತಿ 


7 -4 - 1963 | 


10 -4 - 97 


24 - 4 - 2008 | ನಿರೀಕ್ಷಕರು 

ದ್ವಿತೀಯ ದರ್ಜೆ 
18 - 11 - 2005 

ಸಹಾಯಕರು. 
8- 7- 1991 | ಬೆರಳಚ್ಚುಗಾರರು 


16 ಬಿ . ಬಿ .ಮೀನಾಕ್ಷಿ 


ಸಿ 


15 - 6 - 1955 


೨೮೯೪ 


ಅಧಿಕಾರಿ / 
ಸಿಬ್ಬಂದಿಗಳ ಹೆಸರು 

ಶ್ರೀ /ಶ್ರೀಮತಿ 
17 ಹೆಚ್.ಎ.ಉಗ್ಗಪ್ಪ 
18 ರತಿ 
19 ಕೆ. ವಿ. ಸಿದ್ದಿಕ್ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ವರ್ಗ ಹುಟ್ಟಿದ ಸೇವೆಗೆ ಸೇರಿದ | ಪ್ರಸ್ತುತ ವೃಂದಕ್ಕೆ | ಕಾರ್ಯನಿರ್ವಹಿಸುತ್ತಿರುವ 
ದಿನಾಂಕ ದಿನಾಂಕ | ನೇಮಕವಾಗಿರುವ ಹುದ್ದೆ 

ದಿನಾಂಕ 
20 - 11- 1951 | 21 - 4 - 1980 21 - 4 -1980 ವಾಹನ ಚಾಲಕರು 


ಡಿ 


| 1 - 6 - 1973 | 26 - 11 - 2009 | 26 - 11 - 2009 


| ಡಿ .ಗ್ರೂಪ್ ನೌಕರರು 


1 - 6 - 1961 | 1 - 12 - 1999 


1 - 12 - 1999 


| ಡಿ .ಗ್ರೂಪ್ ನೌಕರರು 


15 - 2 - 1961 | 26 -1 - 1993 


26 - 1 - 1993 | ಡಿ .ಗ್ರೂಪ್ ನೌಕರರು 


ಸೋಮಯ್ಯ 
ಜೆ. ಮರಿಯಪ್ಪ 


16 - 7 -1955 | 11 - 11 - 2005 | 


11 - 11 - 2005 


| ಡಿ.ಗ್ರೂಪ್ ನೌಕರರು 


22 ಎನ್.ಎಸ್.ಸೀತಮ್ಮ 

24 - 5 - 1953 | 1 - 1 - 1990 1 - 1 - 1990 | ಡಿ .ಗ್ರೂಪ್ ನೌಕರರು 
23 ರಾಜಮ್ಮ 

16 - 3 - 1960 22 - 7 - 2002 22 - 7 - 2002 | ಡಿ.ಗ್ರೂಪ್ ನೌಕರರು 
(10) ಸಹಕಾರ ಸಂಘಗಳ ಉಪನಿಬಂಧಕರು, ಕೊಡಗು ರವರ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಅಧಿಕಾರಿಗಳು/ ಸಿಬಂದಿಯವರ ಸಂಬಳದ ವಿವರ 
ಕ್ರ | ಅಧಿಕಾರಿ / ಸಿಬ್ಬಂದಿ | ಹುದ್ದೆಯ ವಿವರ 

ವೇತನ ಶ್ರೇಣಿ ಮೂಲ ಒಟ್ಟು 
ಸಂ . ವಿವರ ಶ್ರೀ /ಶ್ರೀಮತಿ 

ವೇತನ ವೇತನ 


ಗುರುಸ್ವಾಮಿ 


ಸಹಕಾರ ಸಂಘಗಳ 
ಉಪ ನಿಬಂಧಕರು 


18150 - 26925 


20025 


30839 


ಜಿ .ಜಗದೀಶ 


ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು 


11400 - 21600 


19500 


29890 


3 ಕೆ.ಡಿ. ಮಾದಯ್ಯ 


ಸಹಕಾರ ಅಭಿವೃದ್ಧಿ 
ಅಧಿಕಾರಿ 


10800 - 20025 


13000 


20010 


ಬಿ. ರಾಮಕೃಷ್ಣಗೌಡ 


ಸಹಕಾರ ಅಭಿವೃದ್ದಿ 
ಅಧಿಕಾರಿ 


10800 - 20025 


17200 


23222 


5 


| 


ಹೆಚ್. ಎನ್ .ರಮೇಶ್ 


ಸಹಕಾರ ಅಭಿವೃದ್ಧಿ 
ಅಧಿಕಾರಿ 


10800 - 20025 


11400 


16964 


10000 - 18150 


12000 


18190 


ಆರ್.ಶ್ರೀಧರ್ 
7 ಗೋಪಾಲಸ್ವಾಮಿ 


10000 - 18150 


12000 


18590 


ರಘು. ಎಸ್ . ಎಂ 


8825 – 16000 


8825 


13715 


ಎಂ . ಈ .ಮೋಹನ್ 


8825 – 16000 


10250 


15955 


ಅಧೀಕ್ಷಕರು 
ಅಧೀಕ್ಷಕರು 
ಹಿರಿಯ ನಿರೀಕ್ಷಕರು 
ಹಿರಿಯ ನಿರೀಕ್ಷಕರು 
ಹಿರಿಯ ನಿರೀಕ್ಷಕರು 
ಹಿರಿಯ ನಿರೀಕ್ಷಕರು 
ಪ್ರಥಮ ದರ್ಜೆ 
ಸಹಾಯಕರು . 


ಎಂ .ಎಸ್.ಮೋಹನ್ 


8825 – 16000 


10250 


15605 


11 | ಸಿ . ಕೆ. ಭವಾನಿ 


8825 – 16000 


10250 


15605 


| ಎಸ್ . ನಾಗೇಶ್ 


7275 - 13150 


7800 


12231 


ಭಾಗ - ೩ 


೨೮೯೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 
ಹುದ್ದೆಯ ವಿವರ ಗ್ರೇಡ್ | ವೇತನ ಶ್ರೇಣಿ 


ಮೂಲ 
ವೇತನ 


ಒಟ್ಟು 
ವೇತನ 


ಅಧಿಕಾರಿ/ ಸಿಬ್ಬಂದಿ 
ವಿವರ ಶ್ರೀ /ಶ್ರೀಮತಿ 
ಪಿ . ಬಿ .ಮೋಹನ್ 
ಕುಮಾರ್‌ 


ಪ್ರಥಮ ದರ್ಜೆ 
ಸಹಾಯಕರು. 


ಸಿ 


7275 - 13150 


7800 


11806 


| 


ಮಂಜುನಾಥ . ಎಂ 


| ನಿರೀಕ್ಷಕರು 


7275 - 13150 


7625 


11541 . 


- 


ನರಸಿಂಹಮೂರ್ತಿ 


ದ್ವಿತೀಯ ದರ್ಜೆ 
ಸಹಾಯಕರು. 


೧೦ 


5800 - 10500 


7275 


11009 


| 


೧೦|೧೭| 


| 


B| 


3| 


2| 


3| 


ಬಿ.ಬಿ.ಮೀನಾಕ್ಷಿ ಬೆರಳಚ್ಚುಗಾರರು 

7275 - 13350 12650 19268 
17 | ಹೆಚ್.ಎ.ಉಗ್ಗಪ್ಪ ವಾಹನ ಚಾಲಕರು 

7275 - 13350 10500 16000 
18 | ರತಿ 
ಡಿ .ಗ್ರೂಪ್ ನೌಕರರು 

5500 - 9500 5500 8660 
| ಕೆ. ವಿ.ಸಿದ್ದಿಕ್ ಡಿ.ಗ್ರೂಪ್ ನೌಕರರು 

5500 - 9500 6650 10058 
20 ಸೋಮಯ್ಯ ಡಿ.ಗ್ರೂಪ್ ನೌಕರರು 

5500 - 9500 6500 10270 
ಜೆ.ಮರಿಯಪ್ಪ ಡಿ.ಗ್ರೂಪ್ ನೌಕರರು 

5500 - 9500 7450 11524 
22 | ಎನ್.ಎಸ್.ಸೀತಮ್ಮ ಡಿ.ಗ್ರೂಪ್ ನೌಕರರು 

5500 - 9500 7450 11524 
- 23 | ರಾಜಮ್ಮ ಡಿ.ಗ್ರೂಪ್ ನೌಕರರು 

4800 - 7275 | 5400 8408 
(11) ಸಹಕಾರ ಸಂಘಗಳ ಉಪನಿಬಂಧಕರು, ಕೊಡಗು ಸಹಕಾರ ಸಂಘಗಳ ಆರ್ಥಿಕ ಅಭಿವೃದ್ದಿಗಾಗಿ ಅನುಷ್ಟಾನದ ಯೋಜನೆಗಳು 
ಮತ್ತು ಈ ಯೋಜನೆಯಡಿ 2009 -10 ನೇ ಸಾಲಿನ ಅಯವ್ಯಯ ಮತ್ತು ಬಿಡುಗಡೆ ಹಾಗೂ 2010 -11 ನೇ ಸಾಲಿಗೆ ಯೋಜನೆಯ 
ಕಾರ್ಯಕ್ರಮ . 

1] ರಾಜ್ಯ ವಲಯ ಯೋಜನೆಗಳು 
2] ಕೇಂದ್ರ ಪುರಸ್ಕೃತ ಯೋಜನೆಗಳು 

3] ಜಿಲ್ಲಾ ವಲಯ ಯೋಜನೆಗಳು 
1] ರಾಜ್ಯ ವಲಯ ಯೋಜನೆಗಳು 

ರಾಜ್ಯ ವಲಯ ಯೋಜನೆಯಡಿ ವಿವಿಧ ಅರ್ಹ ಸಹಕಾರ ಸಂಘಗಳಿಗೆ ದುಡಿಯುವ ಬಂಡವಾಳಕ್ಕೆ ಷೇರು 
ಬಂಡವಾಳ, ಸಹಕಾರ ಸಂಘಗಳಿಗೆ ವ್ಯಾಪಾರಭಿವೃದ್ಧಿ ಯೋಜನೆಗೆ ಸಾಲ ಮತ್ತು ಷೇರು ರೂಪದಲ್ಲಿ ಧನ ಸಹಾಯವನ್ನು 
ನೀಡಲಾಗುತ್ತಿದೆ. ಹಾಗೂ ವಿಶೇಷವಾಗಿ ಮಹಿಳಾ ಸಹಕಾರ ಸಂಘಗಳಿಗೆ ದುರ್ಬಲ ವರ್ಗದ ಸಹಕಾರ ಸಂಘಗಳಿಗೆ 
ಪುನಶ್ವೇತನಕ್ಕಾಗಿ ವಿಶೇಷ ಯೋಜನೆಗಳನ್ನು ಅಯಾ ಸಂಘಕ್ಕೆ ಅನುಗುಣವಾಗಿ ರೂಪಿಸಿಕೊಂಡು ಧನಸಹಾಯವನ್ನು 
ನೀಡಲಾಗುತ್ತಿದೆ ಮತ್ತು ಸಹಕಾರ ಸಂಘಗಳಿಗೆ ಗೋದಾಮು ಮತ್ತು ವ್ಯಾಪಾರ ಮಳಿಗೆಗಳನ್ನು ನಿರ್ಮಿಸಲು ಈ 
ಯೋಜನೆಯಡಿ ಸಾಲ, ಷೇರು, ಸಹಾಯಧನ ರೂಪದಲ್ಲಿ ಧನಸಹಾಯವನ್ನು ಮಂಜೂರು ಮಾಡಲಾಗುತ್ತಿದೆ. 
2] ಕೇಂದ್ರ ಪುರಸ್ಕೃತ ಯೋಜನೆಗಳು 
* ಕೇಂದ್ರ ಪುರಸ್ಕೃತ ಯೋಜನೆಯಡಿ ಸಹಕಾರ ಸಂಘಗಳ ಆರ್ಥಿಕ ಬಲವರ್ಧನೆಗಾಗಿ ಸಾಲ, ಷೇರು ಮತ್ತು 
ಸಹಾಯಧನ ರೂಪದಲ್ಲಿ ಧನಸಹಾಯವನ್ನು ಮಂಜೂರು ಮಾಡಿ ನೀಡಲಾಗುತ್ತಿದೆ. ಈ ಯೋಜನೆಯಡಿ ವಿಶೇಷವಾಗಿ 
ಮಹಿಳಾ ಸಹಕಾರ ಸಂಘಗಳಿಗೆ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿಗೆ ಮತ್ತು ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ ಧನ 
ಸಹಾಯವನ್ನು ನೀಡಿ ಈ ಸಹಕಾರ ಸಂಘಗಳ ಮೂಲಕ ಸಂಘದ ಸದಸ್ಯರಿಗೆ ಆರ್ಥಿಕ ನೆರವು ನೀಡಲು ಒತ್ತು 
ನೀಡಲಾಗುತ್ತಿದೆ. 


೨೮೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

ಭಾಗ - ೩ 
3] ಜಿಲ್ಲಾ ವಲಯ ಯೋಜನೆಗಳು 

ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಮಹಿಳಾ ಸಹಕಾರ ಸಂಘಗಳಿಗೆ, ಬಳಕೆದಾರರ ಸಹಕಾರ ಸಂಘಗಳಿಗೆ ಮತ್ತು 
ವಿವಿಧೋದ್ದೇಶ ಸಹಕಾರ ಸಂಘಗಳಿಗೆ ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ ಹಾಗೂ ಸದಸ್ಯರ ಆಸ್ತಿಗಳ ಸೃಷ್ಟಿಗಾಗಿ ಪ್ರಾಥಮಿಕ 
ಕೃಷಿ ಸಹಕಾರ ಬ್ಯಾಂಕ್‌ಗಳ ಮೂಲಕ ವಿಶೇಷ ಘಟಕ ಯೋಜನೆಯಡಿ ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತಿದೆ. 
ಮೇಲ್ಕಂಡ ಯೋಜನೆಗಳಿಂದ ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಪ್ರಗತಿ ವಿವರ 

[ ರೂ . ಲಕ್ಷಗಳಲ್ಲಿ) 

2005 - 06 ನೇ ಸಾಲಿನ ಕಾರ್ಯಕ್ರಮ 
ಯೋಜನೆಗಳ ವಲಯ 

ಗುರಿ 

ಸಾಧನೆ 


(d 


2 . 


_ 4 


| 1 ರಾಜ್ಯ ವಲಯ ಯೋಜನೆಗಳು 

6 .10 

2 . 27 
2 ಕೇಂದ್ರ ಪ್ರಾಯೋಜಿತ ಯೋಜನೆಗಳು 
ಜಿಲ್ಲಾ ವಲಯ ಯೋಜನೆಗಳು ಹಾಗೂ ತಾಲ್ಲೂಕು ಪಂಚಾಯಿತಿ 

14. 75 

14 . 74 
ಯೋಜನೆಗಳು 
(12 ) ರಾಜ್ಯ ಸರ್ಕಾರದ ಬಡ್ಡಿ ಮನ್ನಾ ಯೋಜನೆಯಡಿ ಸಹಕಾರ ಸಂಘಗಳ ಸದಸ್ಯರುಗಳಿಗೆ ಲಭ್ಯವಾಗಲಿರುವ ಬಡ್ಡಿ ಮನ್ನಾದ 
ವಿವರ. 

1. ಕೃಷಿ ಸಾಲದ ಮೇಲೆ ಶೇಕಡ 6ರ ಬಡ್ಡಿ ರಿಯಾಯಿತಿ ಯೋಜನೆ. 
1] ಕೃಷಿ ಸಾಲದ ಮೇಲೆ ಶೇಕಡ 3ರ ಬಡ್ಡಿ ರಿಯಾಯಿತಿ ಯೋಜನೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಎಂಡಬ್ಲೂ 107 : ಸಿಎಲ್‌ಎಸ್‌ : 2009 ಬೆಂಗಳೂರು ದಿನಾಂಕ :5 -3 -2010 ರಲ್ಲಿ 
ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ: 01 -04- 2008 ರಿಂದ ಶೇಕಡ 3 ರಷ್ಟು ಬಡ್ಡಿ ದರದಲ್ಲಿ ಕೃಷಿ ಸಾಲ ಸೌಲಭ್ಯ ರೈತರಿಗೆ 
ಒದಗಿಸುವ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಯು (2008 - 09ನೇ ಸಾಲಿನಲ್ಲಿ ) ಸಹಕಾರ ಕೃಷಿ ಪತ್ತಿನ 
ಸಹಕಾರ ಸಂಘಗಳು ನೀಡುವ ಅಲ್ಪಾವಧಿ, ಮಧ್ಯಮಾವಧಿ ಹಾಗೂ ಪಿಕಾರ್ಡ್ ಬ್ಯಾಂಕ್‌ಗಳು ನೀಡುವ ಧೀರ್ಘಾವಧಿ 
ಸಾಲಗಳಿಗೆ ಅನ್ವಯವಾಗುತ್ತಿದ್ದು, ಈ ಯೋಜನೆಯಡಿ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು 20, 335 ಫಲಾನುಭವಿಗಳಿಗೆ ರೂ 
: 883.08 ಲಕ್ಷಗಳ ಮೊತ್ತಕ್ಕೆ ಸರ್ಕಾರಕ್ಕೆ ಬಿಲ್ಲುಗಳನ್ನು ಸಲ್ಲಿಸಲಾಗಿರುತ್ತದೆ. ಪ್ರಸ್ತುತ ಫಲಾನುಭವಿಗಳ ಬಾಯ್ತು ರೂ : 407. 20 
ಲಕ್ಷಗಳು ಬಿಡುಗಡೆಯಾಗಿರುತ್ತದೆ. 
( 13 ) ಸಹಕಾರ ಇಲಾಖೆಯಿಂದ ಫಲಾನುಭವಿಗಳು ಪಡೆದ ರಿಯಾಯಿತಿ ಅಥವಾ ಇನ್ನಿತರೇ ಅನುದಾನಗಳ ಬಗ್ಗೆ. 

ಫಲಾನುಭವಿ ರೈತ ಸದಸ್ಯರಿಗೆ ನಿಯಮ ಮತ್ತು ಷರತ್ತನ್ನು ಅನುಸರಿಸಿ ಯೋಜನೆಗಳನ್ನು ರೂಪಿಸಲಾಗಿರುತ್ತದೆ. ಈ 
ಇಲಾಖೆ ಸಹಕಾರ ಸಂಘಗಳಿಗೆ ಷೇರು ರೂಪದಲ್ಲಿ ದುಡಿಯುವ ಬಂಡವಾಳ ಮತ್ತು ಸಹಾಯ ಧನವನ್ನು ಸಹಕಾರ 
ಸಂಘಗಳಿಗೆ ಮಂಜೂರು ಮಾಡಿ ನೀಡುತ್ತಿದೆ ಮತ್ತು ಯೋಜನೆಯಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರಿಗೆ 
ಮತ್ತು ಮಹಿಳೆಯರಿಗೆ ಸದಸ್ಯತ್ವ ನೋಂದಣಿಗಾಗಿ ಮೂಲ ಷೇರು ಧನವನ್ನು ನೀಡಲಾಗುತ್ತಿದೆ. 
(14 ) ಸಹಕಾರ ಇಲಾಖೆಯ ಮಾಹಿತಿಗಳ ಕಂಪ್ಯೂಟರೀಕರಣ ಬಗ್ಗೆ, 

ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಈ ಕಛೇರಿಗೆ ಕಂಪ್ಯೂಟರ್‌ ಒದಗಿಸಲಾಗಿರುತ್ತದೆ. ಆದರೆ 
ಕಂಪ್ಯೂಟರ್ ತಂತ್ರಜ್ಞಾನ ತರಬೇತಿ ಹೊಂದಿದೆ ಸಿಬ್ಬಂದಿಗಳು ಇಲ್ಲದಿರುವುದರಿಂದ ಮತ್ತು ತರಬೇತಿಗಾಗಿ ಸಿಬ್ಬಂದಿಯವರನ್ನು 
ಪ್ರಸ್ತುತ ನಿಯೋಜನೆ ಮಾಡದೇ ಇರುವುದರಿಂದ ಸ್ಥಳಿಯ ಖಾಸಗಿ ಸಿಬ್ಬಂದಿಯಿಂದ ಕಛೇರಿಯ ಕೆಲವೊಂದು ಮಾಹಿತಿಯನ್ನು 
ಕಂಪ್ಯೂಟರೀಕರಿಸಿ ಪ್ರಗತಿ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತಿದೆ. 
(15) ಸಾರ್ವಜನಿಕರು ಮತ್ತು ನಾಗರೀಕರು ಸಹಕಾರ ಇಲಾಖೆಯ ಮಾಹಿತಿಯನ್ನು ಪಡೆಯಲು ಗ್ರಂಥಾಲಯ/ 
ವಾಚನಾಲಯಗಳನ್ನು ಕಛೇರಿ ವೇಳೆಯಲ್ಲಿ ಪಡೆಯಲು ವ್ಯವಸ್ಥೆಯನ್ನು ಆಯೋಜನೆ ಬಗ್ಗೆ. 

ಸಾರ್ವಜನಿಕರಿಗೆ ಗ್ರಂಥಾಲಯ ವ್ಯವಸ್ಥೆ ಇರುವುದಿಲ್ಲ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

೨೮೯೭ 
(16) ಕೇಂದ್ರ ಮಾಹಿತಿ ಹಕ್ಕು ಕಾಯ್ದೆ 2005ರ ಕಲಂ 5[1],5[2]ರಡಿಯಲ್ಲಿ ಸಾರ್ವಜನಿಕ ಅಧಿಕಾರಿ , ಸಹಾಯಕ ಸಾರ್ವಜನಿಕ 
ಅಧಿಕಾರಿಯನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿಗೆ ಪ್ರದತ್ತವಾದ ಅಧಿಕಾರದಂತೆ ನೇಮಕ ಮಾಡುವ ಬಗ್ಗೆ. 

ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ 
ಅನುಷ್ಟಾನಗೊಳಿಸುವ ಸಂಬಂಧ ಹಕ್ಕು ಅಧಿನಿಯಮ 2005ರ ಸೆಕ್ಷನ್ 5[1] , 5[2] ಮತ್ತು 19[1] ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೊಡಗು ಸಹಕಾರ ಸಂಘಗಳ ಉಪನಿಬಂಧಕರು ಇವರ ಕಾರ್ಯಾಲಯದ ವ್ಯಾಪ್ತಿಯ 
ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ ಒದಗಿಸಲು ಮಾಹಿತಿ ಕೋರುವ 
ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿ , ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳ ವಿವರವನ್ನು ಕೆಳಕಂಡಂತೆ ನೇಮಕ ಮಾಡಲಾಗಿದೆ. 
ಇಲಾಖೆಯ | ಮಾಹಿತಿ ಪಡೆಯುವ ಹಕ್ಕು | ಮಾಹಿತಿ ಪಡೆಯುವ ಹಕ್ಕು | ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 
ಹೆಸರು ಕಾಯ್ದೆ 2005ರ ಸೆಕ್ಷನ್ 5[1] | ಕಾಯ್ದೆ 2005ರ ಸೆಕ್ಷನ್ 5 [1] | 2005ರ ಸೆಕ್ಷನ್ 19[1] ರ ಪ್ರಕಾರ 

ಪ್ರಕಾರ ಸಾರ್ವಜನಿಕ ಪ್ರಕಾರ ಸಹಾಯಕ ಸಾರ್ವಜನಿಕ | ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿ 
ಮಾಹಿತಿ ಅಧಿಕಾರಿ 

ಮಾಹಿತಿ ಅಧಿಕಾರಿ 
ಸಹಕಾರ | ಸಹಕಾರ ಸಂಘಗಳ ( ಅಧೀಕ್ಷಕರು, ಉಪನಿಬಂಧಕರ ಸಹಕಾರ ಸಂಘಗಳ ಜಂಟಿ 
ಇಲಾಖೆ, ಉಪನಿಬಂಧಕರು, ಕೊಡಗು ಕಛೇರಿ, ಕೊಡಗು ಜಿಲ್ಲೆ, ನಿಬಂಧಕರು, ಮೈಸೂರು ಪ್ರಾಂತ, 
ಕೊಡಗು ಜಿಲ್ಲೆ, ಮಡಿಕೇರಿ. ಮಡಿಕೇರಿ. 

ಮೈಸೂರು. 
(17) ಇತರೆ ಮಾಹಿತಿಗಳನ್ನು ಪ್ರತಿ ವರ್ಷ ನಿಗದಿತ ನಮೂನೆಯಲ್ಲಿ ಮಾಹಿತಿಯನ್ನು ಸಾರ್ವಜನಿಕರಿಗೆ ಪ್ರಕಟಿಸುತ್ತಿರುವ ಬಗ್ಗೆ . 

ಜಿಲ್ಲೆಯ ಸಹಕಾರ ಸಂಘಗಳ ವಿವರ 
ಸಹಕಾರ ಸಂಘದ ವರ್ಗ 

ಒಟ್ಟು 
ಸಂಖ್ಯೆ 

ಸಹಕಾರ ಸಂಘದ ವರ್ಗ 


೫) 


| 


1 ಡಿ.ಸಿ.ಸಿ. ಬ್ಯಾಂಕ್ 


ನೀರು ಬಳಕೆದಾರರ ಸಹಕಾರ 
ಸಂಘಗಳು 


ಮೀನುಗಾರಿಕೆ ಸಹಕಾರ 


2 | ಪಿ ಸಿ ಎ ಆರ್ ಡಿ ಬ್ಯಾಂಕ್ 


ಸಂಘಗಳ 


ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘ / 


9 


| | 


18 |ಕೈಗಾರಿಕ ಸಹಕಾರ ಸಂಘಗಳು 


ಬ್ಯಾಂಕಿನ 


4 


| 


| ಗ್ರಾಹಕರ ಸಹಕಾರ ಸಂಘಗಳು 


ಲ್ಯಾಂಪ್ ಸಹಕಾರ ಸಂಘಗಳ 
ರೇಷ್ಮೆ ಬೆಳೆಗಾರರ ಸಹಕಾರ ಸಂಘಗಳು 


ಕೇಂದ್ರ ಸಗಟು ಮಾರಾಟ ಮಳಿಗೆ 


ಸಹಕಾರಿ ಗ್ರೇನ್ ಬ್ಯಾಂಕ್ 


ಗೃಹ ನಿರ್ಮಾಣ ಸಹಕಾರ 
ಸಂಘಗಳು 


ಪಟ್ಟಣ ಸಹಕಾರ ಬ್ಯಾಂಕುಗಳು 


ಜಿಲ್ಲಾ ಸಹಕಾರ ಒಕ್ಕೂಟ 


ಜಿಲ್ಲಾ ಸಹಕಾರ ಮಹಾಮಂಡಳ 


ಇತರೆ ಪತ್ತಿನ ಸಹಕಾರ ಸಂಘಗಳು 
9 ನೌಕರರ ಪತ್ತಿನ ಸಹಕಾರ ಸಂಘಗಳು 


24 | ವಿವಿದೋದ್ದೇಶ ಸಹಕಾರ ಸಂಘ 


೨೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 


ಭಾಗ- ೩ 


ಸಹಕಾರ ಸಂಘದ ವರ್ಗ 


ಒಟ್ಟು 


ಸಂಖ್ಯೆ 


ಸಂ . 


ಒಟ್ಟು 
ಸಂಖ್ಯೆ 


ಸಹಕಾರ ಸಂಘದ ವರ್ಗ 


10 | ಟಿ. ಎ . ಪಿ . ಸಿ . ಎಂ . ಎಸ್ . 


13 


25 


ವಿದ್ಯಾರ್ಥಿ ಗ್ರಾಹಕರ ಸಹಕಾರ 
ಸಂಘಗಳು 


11 | ಇತರೆ ಮಾರಾಟ ಸಹಕಾರ ಸಂಘಗಳು 


ಮಹಿಳಾ ಸಹಕಾರ ಸಂಘಗಳು 


12 | ಲೈವ್ ಸ್ಟಾಕ್ ಸಹಕಾರ ಸಂಘಗಳು 


ಮಹಿಳಾ ವಿವಿದೋದ್ದೇಶ ಸಹಕಾರ 
ಸಂಘ 


13 ಹಾಲು ಉತ್ಪಾದಕರ ಸಹಕಾರ ಸಂಘಗಳು | 31 


ದರ್ಜೆಗಳ ಸಹಕಾರ ಸಂಘಗಳು 


14 | ಸಂಯುಕ್ತ ಬೇಸಾಯ ಸಹಕಾರ ಸಂಘಗಳು 


ಸಾರಿಗೆ ಸಹಕಾರ ಸಂಘಗಳು 


15 | ಏತ ನೀರಾವರಿ ಸಹಕಾರ ಸಂಘಗಳು 


2 


30 || ಇತರೆ ಸಹಕಾರ ಸಂಘಗಳು 


7 . 


334 


18 . ಸಂಘ : ಸಂಸ್ಥೆಗಳ ನೋಂದಣಿ ಕಾಯ್ದೆ 1960. 

ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆಯು ಸಹಕಾರ ಇಲಾಖೆಗೆ ದಿ:1- 6 -2008ರಿಂದ ಜಾರಿಗೆ ಬಂದಿರುತ್ತದೆ. 
ಜಿಲ್ಲೆಯಲ್ಲಿ ಒಟ್ಟು 2380 ಸಂಘ : ಸಂಸ್ಥೆಗಳು ನೊಂದಣಿಯಾಗಿರುತ್ತದೆ. ಪ್ರತಿ ವರ್ಷ ಸಂಘ : ಸಂಸ್ಥೆಗಳು ಮಹಾಸಭೆ ನಡೆಸಿದ 
14 ದಿನಗಳ ಒಳಗಾಗಿ ಸರ್ಕಾರಕ್ಕೆ ನಿಗಧಿತ ಶುಲ್ಕ ಪಾವತಿಸಿ ಈ ಕಛೇರಿಯಲ್ಲಿ ಕಡತಗೊಳಿಸಬೇಕಾಗಿರುತ್ತದೆ. 
19 . ಯಶಸ್ವಿನಿ ರೈತರ ಆರೋಗ್ಯ ರಕ್ಷಣಾ ಯೋಜನೆ. 

ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರುವ ರೈತ ಸದಸ್ಯರು ಹಾಗೂ ಅವರ ಅವಲಂಭಿತರಿಗೆ ಯಶಸ್ವಿನಿ ರೈತ ಆರೋಗ್ಯ 
ರಕ್ಷಣಾ ಯೋಜನೆಯಡಿ ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಯಶಸ್ವಿನಿ ನೆಟ್‌ವರ್ಕ್ ಆಸ್ಪತ್ರೆಗಳ ಮೂಲಕ ಉಚಿತ ಶಸ್ತ್ರ 
ಚಿಕಿತ್ಸೆಗಳನ್ನು ಒದಗಿಸಲಾಗುತ್ತಿದೆ ಹಾಗೂ ಹೊರ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಗಳನ್ನು ಒದಗಿಸಲಾಗುತ್ತಿದೆ, 
ಜಿಲ್ಲೆಯಲ್ಲಿ ಒಟ್ಟು 46714 ಸದಸ್ಯರನ್ನು ಈ ಯೋಜನೆಯಡಿ ನೊಂದಾಯಿಸಲಾಗಿದ್ದು ಈ ಪೈಕಿ 2009- 10ನೇ ಸಾಲಿನಲ್ಲಿ 114 
ಶಸ್ತ್ರ ಚಿಕಿತ್ಸೆಗಳು ಹಾಗೂ 475 ಹೊರ ರೋಗಿ ಚಿಕಿತ್ಸೆಗಳನ್ನು ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿರುತ್ತದೆ. 

ಗುರುಸ್ವಾಮಿ 
ಸಹಕಾರ ಸಂಘಗಳ ಉಪನಿಬಂಧಕರು, 

ಕೊಡಗು ಜಿಲ್ಲೆ , ಮಡಿಕೇರಿ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ , ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 
ವಿಷಯ : ಸಮಾಪನೆಗೊಂಡಿರುವ ರುದ್ರಾಪುರ ಸಂಯುಕ್ತ ಬೇಸಾಯ ಸಹಕಾರ ಸಂಘ ನಿ., ರುದ್ರಾಪುರ, ಚನ್ನಗಿರಿ 

ತಾ : ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ:1) ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಕಛೇರಿ ಆದೇಶ ಸಂಖ್ಯೆ : 

ಡಿಆರ್‌ಎಸ್‌ / ಎಲ್‌ಕ್ಯೂಡಿ/ಸಿಆರ್ - 704 / 994 - 95, ದಿನಾಂಕ: 31.08.1994. 
2) ಸಮಾಪನಾಧಿಕಾರಿಗಳು, ರುದ್ರಾಪುರ ಸಂಯುಕ್ತ ಬೇಸಾಯ ಸಹಕಾರ ಸಂಘ ನಿ., ರುದ್ರಾಪುರ, 

ಚನ್ನಗಿರಿ ತಾ : ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಚನ್ನಗಿರಿ ಇವರ ಪತ್ರ ದಿನಾಂಕ: 
29 . 03 . 2010 . 


ಪಿ . ಆರ್ . 995 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೮೯೯ 
ಪ್ರಸ್ತಾವನೆ : 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ 
ಸಂಖ್ಯೆ :1029 ದಿನಾಂಕ: 01.05.1962ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ ಉಲ್ಲೇಖ (1) ರಲ್ಲಿ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ ಇವರು ದಿನಾಂಕ:31. 08.1994ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು . 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು 
ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ 
ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್ ಡಿವಿಜಿ:ನೋಸಂರ/ಸಿಆರ್ / 2009 -10, ದಿನಾಂಕ: 31ನೇ ಮಾರ್ಚ್, 2010 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಎಂಡಬ್ಲೂ .:69: ಸಿಎಲ್ಎಂ:2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ 
ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು, ಬಿ .ಕುಬೇರಪ್ಪ ಕೆ.ಸಿ . ಎಸ್. ಆದ ನಾನು 
ಸಮಾಪನೆಗೊಂಡ ರುದ್ರಾಪುರ ಸಂಯುಕ್ತ ಬೇಸಾಯ ಸಹಕಾರ ಸಂಘ ನಿ., ರುದ್ರಾಪುರ, ಚನ್ನಗಿರಿ ತಾಲ್ಲೂಕು ಇದರ 
ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು 
ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33( ಎನ್ ) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:31.03. 2010ರಂದು ಈ ಆದೇಶವನ್ನು 
ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ . ಆರ್ .872 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಆಕುಕ 30 ಹೆಚ್ ಎಸ್ಡಿ 2009 , ಬೆಂಗಳೂರು, ದಿನಾಂಕ:4ನೇ ಜೂನ್, 2010 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಹಿರಿಯ ದಂತ ಆರೋಗ್ಯಾಧಿಕಾರಿಗಳ ವೃಂದದ ಜೇಷ್ಠತಾ 
ಪಟ್ಟಿಯನ್ನು ದಿನಾಂಕ:01.01.2009ರಲ್ಲಿದ್ದಂತೆ ತಯಾರಿಸಲು ತೀರ್ಮಾನಿಸಿ, ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಠತಾ ) 
ನಿಯಮಾವಳಿ 1957ರ ನಿಯಮ 10ನ್ನು ಅನುಸರಿಸಿ ಸಂಬಂಧಿಸಿದ ಹಿರಿಯ ದಂತ ಆರೋಗ್ಯಾಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 30 ಹೆಚ್‌ಎಸ್‌ಡಿ 2009 ದಿನಾಂಕ: 27 .11. 2009ರಲ್ಲಿ ಪ್ರಕಟಿಸಿ, 
ಬಾಧಿತರಾದ ವೈದ್ಯರುಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ ಸಲಹೆಗಳು ಸ್ವೀಕೃತವಾಗಿರುವುದಿಲ್ಲ. 
ಆದ್ದರಿಂದ ದಿನಾಂಕ: 01 .01. 2009ರಲ್ಲಿದ್ದಂತೆ ಹಿರಿಯ ದಂತ ಆರೋಗ್ಯಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಅನುಬಂಧದಲ್ಲಿರುವಂತೆ ಪರಿಗಣಿಸಿ ಸಂಬಂಧಪಟ್ಟ ಎಲ್ಲರ ಮಾಹಿತಿಗಾಗಿ ಪ್ರಕಟಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ . ಹೇಮನಾಥ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು -1) 


೨೯೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅಧಿಸೂಚನೆ ಸಂಖ್ಯೆ: ಆಕುಕ 30 ಹೆಚ್ ಎಸ್ಡಿ 2009 , ದಿನಾಂಕ:04.06. 2010ಕ್ಕೆ ಅನುಬಂಧ 

( ದಿನಾಂಕ: 01.01. 2009ರಲ್ಲಿದ್ದಂತೆ ಹಿರಿಯ ದಂತ ಆರೋಗ್ಯಾಧಿಕಾರಿಗಳ ಜೇಷ್ಠತಾ ಪಟ್ಟಿ) 
ಕ್ರ. | ಹಿರಿಯ ದಂತ ಆರೋಗ್ಯಾಧಿಕಾರಿ | ಹುಟ್ಟಿದ ದಿನಾಂಕ 

ದಂತ 

ಹಿರಿಯ ದಂತ 
ಸಂ . ಹೆಸರು 

ಆರೋಗ್ಯಾಧಿಕಾರಿಯಾಗಿ ಆರೋಗ್ಯಾಧಿಕಾರಿಯಾಗಿ 
ಕರ್ತವ್ಯಕ್ಕೆ ಸೇರಿದ ಕರ್ತವ್ಯ ನಿರ್ವಹಿಸುತ್ತಿರುವ 
ದಿನಾಂಕ 

ದಿನಾಂಕ 
ಡಾ : ಎಂ . ಪಿ . ಗಿರಿಜ 

28.02 .1961 23.10 .1986 

12 . 09 . 1996 
2. ಡಾ : ನೌಸಿರ್ ಅಹ್ಮದ್ 

01. 01.1968 24. 04 .1993 

12 . 09 .1996 
3, ಡಾ : ಕುಬೇರಪ್ಪ 

01.06 .1959 08 . 03 .1993 

09 . 03.1999 
4 . | ಡಾ : ಸೋಮಶೇಖರಪ್ಪ 

14. 05. 1960 08.04.1993 

09. 04 .1999 
ಡಾ : ಕೆ. ರವಿಕುಮಾರ್ 

01. 05 .1968 19 .04.1993 

19 .04.1999 


ಡಾ : ಕಮಲ್ ಶರೀಫ್ 


20. 07.1963 


03. 05 .1993 


04 . 05.1999 


ಕ 


7. ಡಾ : ಜಿ.ಆರ್. ಸುಧಾ 

13. 07 . 1966 

17 . 05 .1993 | 18 .05.1999 
8, ಡಾ : ಕೆ. ಜಗದೀಶ್ 

06.10 .1960 08 . 04 .1993 

23 . 11 . 2000 
ಐ . ಹೇಮನಾಥ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 914 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

(ಸೇವೆಗಳು - 1) 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ , ಕೋಲಾರ 

ಅಧಿಸೂಚನೆ 
ಸಂಖ್ಯೆ: ಸಿಬ್ಬಂದಿ(1) 28 / 2010 -11 , ದಿನಾಂಕ :28ನೇ ಮೇ , 2010 
ವಿಷಯ : ಡಾ : ರಂಗರಾವ್ ಎಂ . ಆರ್. ಶಸ್ತ್ರಚಿಕಿತ್ಸಾ ತಜ್ಞರು, ಸಾe -ಶ್ರೀನಿವಾಸಪುರ ಇವರಿಗೆ ಗಳಿಕೆ ರಜೆಯ 

- ನಗದೀಕರಣ ಮಂಜೂರು ಮಾಡುವ ಬಗ್ಗೆ . 

ಡಾ : ರಂಗರಾವ್ ಎಂ .ಆರ್. ಶಸ್ತ್ರಚಿಕಿತ್ಸಾ ತಜ್ಞರು, ಸಾಆ -ಶ್ರೀನಿವಾಸಪುರ ಇವರಿಗೆ ದಿನಾಂಕ: 01.06 . 2010 ರಿಂದ 
30. 06 . 2010 ರವರಿಗೆ ( ಎದಿಸೆ ) 30 ದಿನಗಳ ಗಳಿಕೆ ರಜೆಯನ್ನು 2009 - 10ನೇ ಸಾಲಿಗೆ ಬ್ಲಾಕ್ ಅವಧಿಯನ್ನು 
ನಗದೀಕರಣಗೊಳಿಸಲು ಹಾಗೂ ಮಹಾಲೇಖಪಾಲಕರು, ಬೆಂಗಳೂರು ಇವರ ಪತ್ರದ ಸಂಖ್ಯೆ : ಜಿಇ - 7/ ಎಂ - 8/ ಆರ್‌ -2ಎ/146 
ದಿನಾಂಕ:25 . 05.2010ರ ಪ್ರಕಾರ ಮಂಜೂರು ಮಾಡಲಾಗಿದೆ. 

ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಪಿ . ಆರ್ . 918 

ಅಧಿಕಾರಿಗಳು , ಕೋಲಾರ. 
ಭೂ ದಾಖಲೆಗಳ ಜಂಟಿ ನಿರ್ದೆಶಕರು, ಮರುಭೂಮಾಪನ, ಬೆಳಗಾವಿ 

ಅಧಿಸೂಚನೆ 
ಸಂಖ್ಯೆ: ಮರುಭೂಮಾಪನ: ನೋ - 14 / 2010 - 11 , ದಿನಾಂಕ:22ನೇ ಮೇ , 2010 
ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ ಕಲಂ 106 ಹಾಗೂ ಘನ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ : 
ಕಂ . ಇ .29 /ಭೂದಾಸ /2009, ದಿನಾಂಕ: 20 . 02 . 2009ರ ಮೇರೆಗೆ 109 , 112 ಹಾಗೂ 152ರಲ್ಲಿ ನಿಹಿತವಾದ ಅಧಿಕಾರದ 
ಮೇರೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲ್ಲೂಕಿನ ಈ ಕೆಳಕಂಡ ಗ್ರಾಮದಲ್ಲಿ ಮರುಭೂಮಾಪನ ಹಾಗೂ 
ಮರುಭೂವರ್ಗಿಕರಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೦೧ 
ಮೇಲ್ಕಂಡ ಯೋಜನೆಯಲ್ಲಿ ಬರತಕ್ಕ ಗ್ರಾಮದ ಎಲ್ಲಾ ಹಿಡುವಳಿದಾರರು/ ಮಾಲೀಕರು ಅಳತೆಗೆ ಬರತಕ್ಕ 
ಮೋಜಣಿದಾರರಿಗೆ ಅಗತ್ಯ ಸಹಾಯವನ್ನು (ಕೂಲಿಗಳನ್ನು ಒದಗಿಸುವುದು ಇತ್ಯಾದಿ) ಪೂರೈಸತಕ್ಕದ್ದು. 

ಭೂದಾಖಲೆಗಳ ಜಂಟಿ ನಿರ್ದೆಶಕರು, 

ಮರುಭೂಮಾಪನ , ಬೆಳಗಾವಿ. 


ಅ. 


ತಾಲ್ಲೂಕು 


| 


ಹೋಬಳಿ 


ಗ್ರಾಮಗಳ ಹೆಸರು 


1. ಬೆಳಗಾವಿ 

ಕಾಕತಿ 

ಚೆಲುವೇನಟ್ಟಿ 
ಷರಾ: ಭೂಮಾಪನ ತಂಡವು ಆಯಾ ಗ್ರಾಮಗಳಲ್ಲಿ ಬರತಕ್ಕ ಸರ್ಕಾರಿ ನಂಬರುಗಳನ್ನು ಅಳತೆ ಮಾಡಿ ಸುತ್ತೋಲೆಯಂತೆ 
ದಾಖಲೆಗಳನ್ನು ತಯಾರಿಸುವುದು. 

ಭೂದಾಖಲೆಗಳ ಜಂಟಿ ನಿರ್ದೆಶಕರು, 
ಪಿ . ಆರ್‌ . 919 

ಮರುಭೂಮಾಪನ, ಬೆಳಗಾವಿ . 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ಮುಖ್ಯ ಇಂಜಿನೀಯರವರ ಕಛೇರಿ, ಸಣ್ಣ ನೀರಾವರಿ ( ಉ ) ವಲಯ , ಬಿಜಾಪುರ 

ಅಧಿಸೂಚನೆ 
ಸಂಖ್ಯೆ : ಮುಂ / ಸನೀ ( ಉ ) ವ/ ಬಿಜೆಪಿ/ ಮಾಹ/ ಸಿ-2/10 - 11 / 3071, ದಿನಾಂಕ: 21ನೇ ಮೇ , 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ:58:ಸೇಇಮು:2010 ಬೆಂಗಳೂರು, ದಿನಾಂಕ:24 . 04 .2010ರನ್ವಯ ಶ್ರೀ 
ಎಸ್.ಬಿ . ಸಿದ್ದಗಂಗಪ್ಪ, ಮುಖ್ಯ ಇಂಜಿನೀಯರ್ ಇವರನ್ನು ವರ್ಗಾವಣೆಯ ಮೇರೆಗೆ ಸಣ್ಣ ನೀರಾವರಿ ( ಉ ) ವಲಯ , 
ಬಿಜಾಪುರ ಕಾರ್ಯಾಲಯಕ್ಕೆ ಮುಖ್ಯ ಇಂಜಿನೀಯರ್ ಎಂದು ಸ್ಥಳ ನೇಮಕ ಮಾಡಿದ ಪ್ರಯುಕ್ತ ಇವರು 
ದಿನಾಂಕ: 26. 04. 2010ರ ಪೂರ್ವಾಹ್ನದಂದು ಈ ವಲಯ ಕಛೇರಿಯ ಪ್ರಭಾರವನ್ನು ವಹಿಸಿಕೊಂಡ ಪ್ರಯುಕ್ತವಾಗಿ ಈ 
ಕಾರ್ಯಾಲಯದಲ್ಲಿ ಮೇಲ್ಮನವಿ ಪ್ರಾಧಿಕಾರಿಗಳನ್ನಾಗಿ ಮಾಹಿತಿ ಹಕ್ಕು ಅಧಿನಿಯಮ - 2005ರಡಿಯಲ್ಲಿಯ ಸೆಕ್ಷನ್ 19 (1) 
ಪ್ರಕಾರವಾಗಿ ಈ ಕೆಳಗಿನಂತೆ ಅಧಿಸೂಚನೆ ಹೊರಡಿಸಲಾಗಿದೆ. 
ಕಛೇರಿಯ ಹೆಸರು 

ಮೇಲ್ಮನವಿ ಪ್ರಾಧಿಕಾರ ಸೆಕ್ಷನ್ 19(1) | 


ಕ್ರಮ 


ಸಂಖ್ಯೆ 


ಮುಖ್ಯ ಇಂಜಿನೀಯರ್, ಸಣ್ಣ ನೀರಾವರಿ ಶ್ರೀ ಎಸ್. ಬಿ . ಸಿದ್ದಗಂಗಪ್ಪ , ಮುಖ್ಯ ಇಂಜಿನೀಯರ್, - 
( ಉ ) ವಲಯ , ಬಿಜಾಪುರ. 

ಸಣ್ಣ ನೀರಾವರಿ ( ಉ ) ವಲಯ , ಬಿಜಾಪುರ. 

ಎಸ್.ಬಿ . ಸಿದ್ದಗಂಗಪ್ಪ 
ಪಿ . ಆರ್ .924 

ಮುಖ್ಯ ಇಂಜಿನೀಯರರು, 

ಸಣ್ಣ ನೀರಾವರಿ ( ಉ ) ವಲಯ , ಬಿಜಾಪುರ. 
ಶಿವಮೊಗ್ಗ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯದ ನಡವಳಿಕೆ 
ವಿಷಯ : ಶಿವಮೊಗ್ಗ ನಗರ ಪರಿಮಿತಿ ತುಮಕೂರು- ಹೊನ್ನಾವರ ರಸ್ತೆಯ ಅಮೀರ್ ಅಹ್ಮದ್ ವೃತ್ತದಿಂದ ಕಾನ್ವೆಂಟ್ 

ವೃತ್ತದವರೆಗೆ ಕಾಂಕ್ರಿಟ್ ರಸ್ತೆ ನಿರ್ಮಾಣಕ್ಕಾಗಿ ದಿನಾಂಕ: 01 .06.2010 ರಿಂದ 31.07.2010ರ ವರೆಗೆ ಎಲ್ಲಾ 

ವಾಹನಗಳ ಸಂಚಾರವನ್ನು ನಿರ್ಬಂಧಿಸುವ ಕುರಿತು. 
ಉಲ್ಲೇಖ: 1) ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 

ವಿಶೇಷ ವಿಭಾಗ, ಶಿವಮೊಗ್ಗ ಇವರ ಪತ್ರ ಸಂಖ್ಯೆ: ಕಾಂ. ಇಂ / ಲೋ .ಇ./ವಿವಿಶಿ/ ತು - ಹೊ - ರಸ್ತೆ ವಾಹನ 
ಸಂಚಾರ/ 2010 -11, ದಿನಾಂಕ:28.05 .2010 . 
ವರದಿ ದಿನಾಂಕ:18.09. 2001 ಮತ್ತು 28 .07. 2005 . 


YY 


೨೯೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಪ್ರಸ್ತಾವನೆ : 

- ಮಾನ್ಯ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು, ಶಿವಮೊಗ್ಗ ಅಧೀಕ್ಷಕ 
ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ ಇವರೊಂದಿಗೆ 
ದಿನಾಂಕ :28. 05 .2010ರಂದು ನಡೆದ ಸಭೆಯಲ್ಲಿ, ಶಿವಮೊಗ್ಗ ನಗರ ಪರಿಮಿತಿಯ ಅಮೀರ್ ಅಹ್ಮದ್ ವೃತ್ತದಿಂದ ಕಾನ್ವೆಂಟ್ 
ವೃತ್ತದವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಪ್ರಗತಿಯಲ್ಲಿದ್ದು, ಈ ಭಾಗದಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸುವ ಸಂಬಂಧ 
ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣ ನಿರ್ಬಂಧಿಸುವುದು ಹಾಗೂ ಕಾಮಗಾರಿಯ 
ತ್ವರಿತಗತಿಯಲ್ಲಿ ಸಾಗಲು ಅನಿವಾರ್ಯವೆಂದು ತೀರ್ಮಾನಿಸಿರುವುದರಿಂದ ದಿನಾಂಕ:01. 06 .2010 ರಿಂದ 31. 07 .2010ರವರೆಗೆ 
ಅಮೀರ್ ಅಹ್ಮದ್ ವೃತ್ತದಿಂದ ಕಾನ್ವೆಂಟ್ ವೃತ್ತದವರೆಗೆ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲು 
ತೀರ್ಮಾನಿಸಿದ್ದು, ಪರ್ಯಾಯ ವ್ಯವಸ್ಥೆಯನ್ನು ಸಹ ನೀಲಿ ನಕಾಶೆಯಲ್ಲಿ ಸೂಚಿಸಿದಂತೆ ವಾಹನಗಳ ಸುಗಮ ಸಂಚಾರಕ್ಕೆ 
ಪರ್ಯಾಯ ವ್ಯವಸ್ಥೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಲ್ಪಿಸಿಕೊಡುವ ಸಂಬಂಧ ಮೋ . ವಾ . ಕಾ .1988ರ ಸೆಕ್ಷನ್ 115 ರಲ್ಲಿ 
ಅಧಿಸೂಚನೆ ಹೊರಡಿಸಲು ನಿರ್ಣಯಿಸಲಾಗಿರುತ್ತದೆ. ಆ ಪ್ರಕಾರ ಈ ಕೆಳಗಿನಂತೆ ಆದೇಶ ನೀಡಲಾಗಿದೆ. 

ಆದೇಶ 
ನಂ . ಪ್ರಾಸಾಪ್ತಾ/ ಶಿ/ ಅಧಿಸೂಚನೆ/ 10 - 11 , ದಿನಾಂಕ:29ನೇ ಮೇ , 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಂಕಜ್ ಕುಮಾರ ಪಾಂಡೆ, 
ಭಾ. ಆ. ಸೇ ., ಜಿಲ್ಲಾ ದಂಡಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ , ಶಿವಮೊಗ್ಗ ಆದ ನಾನು ಕೇಂದ್ರ ಮೋಟಾರು ವಾಹನ ಕಾಯ್ದೆ 
1988ರ ಸೆಕ್ಷನ್ 115 ಹಾಗೂ ಕರ್ನಾಟಕ ಮೋಟಾರು ವಾಹನಗಳ ನಿಯಮಾವಳಿಗಳು 1989ರ ನಿಯಮ 221 ( ಎ)(5) ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶಿವಮೊಗ್ಗ ನಗರ ಪರಿಮಿತಿಯ ಅಮೀರ್ ಅಹ್ಮದ್ ವೃತ್ತದಿಂದ ಕಾನ್ವೆಂಟ್ 
ವೃತ್ತದವರೆಗೆ ಎಲ್ಲಾ ಬಗೆಯ ವಾಹನಗಳ ಸಂಚಾರವನ್ನು ದಿನಾಂಕ: 01.06.2010ರಿಂದ 31.07. 2010ರ ವರೆಗೆ ಸಂಪೂರ್ಣವಾಗಿ 
ನಿರ್ಬಂಧಿಸಲಾಗಿದೆ. ಇದಕ್ಕೆ ಪರ್ಯಾಯವಾದ ಮಾರ್ಗ ಕೆಳಗಿನಂತಿದೆ. 

1) ಬಸ್‌ಸ್ಟಾಂಡ್ ಕಡೆಯಿಂದ ಅಮೀರ್ ಅಹ್ಮದ್ ವೃತ್ತದ ಮೂಲಕ ಬರುವ ವಾಹನಗಳು ನೆಹರು ರಸ್ತೆ , ಬಾಲರಾಜ 
ಅರಸ ರಸ್ತೆ, ಮಹಾವೀರ ವೃತ್ತ, ಡಿ. ವಿ. ಎಸ್ . ಕಾಲೇಜ್ ರಸ್ತೆ ಮೂಲಕ ಬಸವೇಶ್ವರ ವೃತ್ತದವರೆಗೆ ದ್ವಿಮುಖ ಸಂಚಾರ. 

_ 2) ಬಸವೇಶ್ವರ ವೃತ್ತದಿಂದ ವೀರಭದ್ರ ಟಾಕೀಸ್ ರಸ್ತೆ ಮೂಲಕ ಬಿ. ಹೆಚ್ . ರಸ್ತೆ ಸೇರುವುದು ಏಕಮುಖ ಸಂಚಾರ . 

3) ಶಂಕರಮಠ ವೃತ್ತದಿಂದ ಬಿ.ಹೆಚ್ . ರಸ್ತೆಗೆ ಪ್ರವೇಶಿಸುವ ವಾಹನಗಳು ಕಾನ್ವೆಂಟ್ ವೃತ್ತದವರೆಗೆ ದ್ವಿಮುಖ 
ಸಂಚಾರಕ್ಕೆ ಅವಕಾಶವಿದ್ದು, ಕಾನ್ವೆಂಟ್ ವೃತ್ತದಿಂದ ಕಾನ್ವೆಂಟ್ ರಸ್ತೆ ಮೂಲಕ ಬಸವೇಶ್ವರ ಸರ್ಕಲ್ ವರೆಗೆ ಏಕ ಮುಖ 
ಸಂಚಾರವನ್ನು ಕಲ್ಪಿಸಿದೆ. 

ಪಂಕಜ್ ಕುಮಾರ್ ಪಾಂಡೆ 
ಪಿ . ಆರ್ .925 

- ಜಿಲ್ಲಾ ದಂಡಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ , ಶಿವಮೊಗ್ಗ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ , ಬೀದರ್ ಜಿಲ್ಲೆ , ಬೀದರ್ 
ವಿಷಯ : ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ನಿ., ಹುಮನಾಬಾದ್ ಇದನ್ನು 

ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ರವರ ಪತ್ರಸಂಖ್ಯೆ:ಸನಿಬಿ1/ 27 /ಸಮಾಪನೆ/ 

2010 -11/ 259 / ದಿನಾಂಕ:30 .04 .2010. 
ಪೀಠಿಕೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ರವರ ಪತ್ರ ಸಂಖ್ಯೆ:ಸನಿಬಿ1/ ವಿ7/ಸಮಾಪನೆ/2010 - 11 
ದಿನಾಂಕ:30.04. 2010ರನ್ವಯ ಸ್ಥಗಿತಗೊಂಡಿರುವ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ನಿ., 
ಹುಮನಾಬಾದ ಇದರ ಕಾರ್ಯವು ಸಂಪೂರ್ಣವಾಗಿ ದಿನಾಂಕ:27.08.2009 ರಿಂದ ಸ್ಥಗಿತಗೊಂಡಿದ್ದು, ಯಾವುದೇ 
ವ್ಯವಹಾರವನ್ನು ಕೈಗೊಂಡಿರುವುದಿಲ್ಲವೆಂದು ಹಾಗೂ ವರ್ಷ 2010 -11 ರಿಂದ 2014 - 15ನೇ ಸಾಲಿನ ಆಡಳಿತ ಮಂಡಳಿ 
ಚುನಾವಣೆಯನ್ನು ಜರುಗಿಸಲು ವಿಫಲನಾದ ಕಾರಣ ಮತ್ತು ಮನಸ್ಸೇತನಗೊಳಿಸಲು ಯಾವ ಸದಸ್ಯರು ಆಸಕ್ತಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೦೩ 
ವಹಿಸುತ್ತಿಲ್ಲವೆಂದು ಕೋರುತ್ತಾ ಸದರಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಹುಮನಾಬಾದ 
ಇವರನ್ನು ಸಮಾಪನೆ ಅಧಿಕಾರಿಯನ್ನಾಗಿ ನೇಮಕ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

- ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ನಿ., ಹುಮನಾಬಾದ ಇದರ ನೋಂದಣಿ ಸಂಖ್ಯೆ: 
ಸನಿಬಿ1/ ವಿ9/ ಜಿಎಚ್ಓ/23882 /95 -96, ದಿನಾಂಕ: 04. 03.1996 ರನ್ವಯ ನೋಂದಣಿಯಾಗಿದ್ದು, ಸಂಘದ ಕಾರ್ಯವ್ಯಾಪ್ತಿಯು 
ಪ್ರಾಥಮಿಕ ಮಟ್ಟದಾಗಿರುತ್ತದೆ. 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2) ರನ್ವಯ ಹಾಗೂ ಸರಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ /69 / ಸಿಎಲ್ಎಂ/2001 ದಿನಾಂಕ:21.11.2001ರನ್ವಯ ಉಪ ನಿಬಂಧಕರು, ಸಹಕಾರ ಸಂಘಗಳು ಬೀದರರವರಿಗೆ 
ಅಧಿಕಾರ ದತ್ತವಾಗಿರುತ್ತದೆ. ಆದಕಾರಣ ಈ ಕೆಳಗಿನ ಆದೇಶವನ್ನು ಮಾಡಲಾಗಿದೆ. 

ಆದೇಶ | 
ಉನಿಬಿ/ ವಿ /ಸಮಾಪನೆ / 2010 - 11 / 408 , ದಿನಾಂಕ: 25ನೇ ಮೇ , 2010 
ಪೀಠಿಕೆಯಲ್ಲಿರುವ ಅಂಶಗಳಿಗೆ ಅನುಗುಣವಾಗಿ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
72 (2) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69 /ಸಿಎಲ್‌ಎಂ /2001 ದಿನಾಂಕ: 21.11.2001 ರನ್ವಯ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸುತ್ತಾ ನಾನು ಚವ್ಹಾಣ ಗೋಪಾಲ, ಉಪನಿಬಂಧಕರು, ಸಹಕಾರ ಸಂಘಗಳು 
ಬೀದರ್‌ ಸ್ಥಗಿತಗೊಂಡಿರುವ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ನಿ., ಹುಮನಾಬಾದ ಇದನ್ನು 
ಸಮಾಪನೆಗೊಳಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2) ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 
ಹುಮನಾಬಾದ್ ಇವರನು ಸಮಾಪನೆ ಅಧಿಕಾರಿಯನಾಗಿ ನೇಮಕ ಮಾಡಲಾಗಿದೆ. 

ಸಮಾಪನೆ ಅಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮ 1960ರ ನಿಯಮ 
33ರ ನಿರ್ದೆಶನದನ್ವಯ ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿ ವಿಲೇವಾರಿಗೊಳಿಸಲು ಆದ್ಯತೆ 
ಪಟ್ಟಿ ಸಲ್ಲಿಸಿ ಅನುಮೋದನೆ ಪಡೆದು ಆಸ್ತಿ - ಜವಾಬ್ದಾರಿ ವಿಲೇವಾರಿಗೊಳಿಸಿ ನೋಂದಣಿ ಸಂಖ್ಯೆ : ರದ್ಧತಿಗಾಗಿ ಈ ಆದೇಶದ 30 
ದಿವಸಗಳ ಒಳಗಡೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ಇಂದು ದಿನಾಂಕ:27.05.2010ರಂದು ಜಾರಿ 
ಮಾಡಲಾಗಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ . ಆರ್ .926 

ಬೀದರ್ ಜಿಲ್ಲೆ , ಬೀದರ್‌. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 

ಇವರ ನ್ಯಾಯಾಲಯದ ನಡವಳಿಗಳು 

ದಾವಾ ಸಂಖ್ಯೆ:02 /2010 - 11 
ವಾದಿಗಳು ವಿರುದ್ಧ 

ಪ್ರತಿವಾದಿಗಳು 
ಪ್ರಭಾರ ಕಾರ್ಯದರ್ಶಿ , 

1) ಶ್ರೀ ಎಲ್. ಎನ್. ಪಾರ್ಥಸಾರಥಿ, 
ದೊಡ್ಡ ಪ್ರಮಾಣದ ಕೃಷಿ ಪತ್ತಿನ ಸಹಕಾರ ಮಾಜಿ ಕಾರ್ಯದರ್ಶಿ , ದೊಡ್ಡ ಪ್ರಮಾಣದ ಕೃಷಿ ಪತ್ತಿನ ಸಹಕಾರ 
ಸಂಘ ನಿ., ದೊಡ್ಡನಾರವಂಗಲ , ಸಂಘ ನಿಯಮಿತ, ದೊಡ್ಡನಾರವಂಗಲ, ತುಮಕೂರು. 
ತುಮಕೂರು ತಾಲ್ಲೂಕು. 

ಕಾನೂನು ವಾರಸುದಾರರು: 
ಶ್ರೀಮತಿ ಶಾಂತಮ್ಮ ಕೋಂ ಲೇ : ಎಲ್.ಎನ್. ಪಾರ್ಥಸಾರಥಿ, 
2ನೇ ಕ್ರಾಸ್, ದ. ರಾ .ಬೇಂದ್ರೆ ರಸ್ತೆ, ಸರಸ್ವತಿ ಪುರಂ, ಮರಳೂರು, 
ತುಮಕೂರು. 
2) ಶ್ರೀ ಎಲ್.ಪಿ . ಆನಂದ್ ಬಿನ್ ಲೇ : ಎಲ್.ಎನ್. 
ಪಾರ್ಥಸಾರಥಿ, 2ನೇ ಕ್ರಾಸ್, ದ. ರಾ. ಬೇಂದ್ರೆ ರಸ್ತೆ , ಸರಸ್ವತಿ 
ಪುರಂ, ಮರಳೂರು, ತುಮಕೂರು. 


೨೯೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ವಿಷಯ : ತುಮಕೂರು ಜಿಲ್ಲೆ , ತುಮಕೂರು ತಾಲ್ಲೂಕು ದೊಡ್ಡಪ್ರಮಾಣದ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, 

ದೊಡ್ಡನಾರವಂಗಲ ಇದರಲ್ಲಿ ನಡೆದಿರುವ ಹಣದುರುಪಯೋಗದ ಬಗ್ಗೆ ಮಾಜಿ ಕಾರ್ಯದರ್ಶಿಯಾದ 
ಶ್ರೀ ಎಲ್.ಎನ್. ಪಾರ್ಥಸಾರಥಿ ( ಪವತಿ) ಇವರ ಹೆಸರಿನಲ್ಲಿ ಮತ್ತು ಅವರ ಕಾನೂನು ವಾರಸುದಾರರಾದ 
ಪತ್ನಿ ಹಾಗೂ ಮಗನ ಹೆಸರಿನಲ್ಲಿ ಜಂಟಿಯಲ್ಲಿರುವ ಸ್ಥಿರಾಸ್ತಿಯನ್ನು ಸಹಕಾರಿ ಕಾಯ್ದೆ ಕಲಂ 103 

ರಡಿಯಲ್ಲಿ ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡುವ ಬಗ್ಗೆ. 
ಉಲ್ಲೇಖ: 1) ಸಂಘದ ಪ್ರಭಾರ ಕಾರ್ಯದರ್ಶಿಯವರ ಪತ್ರ ದಿನಾಂಕ:01.06.2010. 

2) ದಿನಾಂಕ:01.06 . 2010ರಂದು ಈ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಅಧಿಭಾರ ಅರ್ಜಿ 

ಸಂಖ್ಯೆ :2 /2010 -11. 
ಪ್ರಸ್ತಾವನೆ: 
- ಶ್ರೀ ಎಲ್.ಎನ್. ಪಾರ್ಥಸಾರಥಿ ( ಪವತಿ) ರವರು ಕಾರ್ಯದರ್ಶಿಯಾಗಿ ದಿನಾಂಕ:12. 05. 2010ರ ವರೆಗೆ ದೊಡ್ಡ 
ಪ್ರಮಾಣದ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ದೊಡ್ಡನಾರವಂಗಲ, ತುಮಕೂರು ತಾಲ್ಲೂಕು, ಇದರಲ್ಲಿ ಕೆಲಸ 
ನಿರ್ವಹಿಸಿರುತ್ತಾರೆ. ಇವರು ಸದರಿ ಸಂಘದಲ್ಲಿ ರೂ .1571870 - 00ಗಳ ಸಂಘದ ಹಣವನ್ನು ದುರುಪಯೋಗ ಮಾಡಿರುವುದು 
ಸಂಘದ 2008 - 09ನೇ ಸಾಲಿನ ಮಧ್ಯಂತರ ಲೆಕ್ಕಪರಿಶೋಧನಾ ವರದಿಯಿಂದ ಕಂಡು ಬಂದಿದೆ. 

ಈ ರೀತಿಯ ದುರುಪಯೋಗದ ಹಣದ ವಸೂಲಾತಿಗಾಗಿ ಸಂಘದ ಪ್ರಭಾರ ಕಾರ್ಯದರ್ಶಿಯವರು ಉಲ್ಲೇಖ 
( 2) ರ ರೀತ್ಯಾ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 69ರಡಿ ಅಧಿಭಾರ ಅರ್ಜಿಯನ್ನು 
ದಿನಾಂಕ:01.06.2010ರಂದು ದಾಖಲು ಮಾಡಿರುತ್ತಾರೆ. 

ಉಲ್ಲೇಖ (1) ರ ಪತ್ರದೊಂದಿಗೆ ಸಂಘದ ಪ್ರಭಾರ ಕಾರ್ಯದರ್ಶಿ ( ವಾದಿ) ದಾವೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ 
ಪ್ರತಿವಾದಿಗಳು ದುರುಪಯೋಗ ಪಡಿಸಿದ ಹಣ ರೂ .15 , 71870 - 00 ಮತ್ತು ಬಡ್ಡಿ ಸಮೇತ ವಸೂಲಿ ಕುರಿತು ಹಣದ 
ಭದ್ರತೆಗಾಗಿ ದಾವೆಯ ಅಂತಿಮ ಫಲಿತಾಂಶವನ್ನು ಕಾಯ್ದಿರಿಸಿ, ಸದರಿ ಪ್ರತಿವಾದಿಗಳು ಶ್ರೀ ಎಲ್.ಎನ್. ಪಾರ್ಥಸಾರಥಿ ( ಪವತಿ) 
ಹೆಸರಿನಲ್ಲಿ ಮತ್ತು ಅವರ ಹಕ್ಕುಬದ್ಧ ಕಾನೂನು ವಾರಸುದಾರರಾದ ಪತ್ನಿ ಮತ್ತು ಮಗನ ಹೆಸರಿನಲ್ಲಿ ಜಂಟಿ ಇರುವ 
ಸ್ಥಿರಾಸ್ತಿಗಳನ್ನು ಸಹಕಾರಿ ಕಾಯ್ದೆ 1959ರ ಕಲಂ 103 ರಡಿಯಲ್ಲಿ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡಬೇಕಾಗಿ 
ಕೋರಿರುತ್ತಾರೆ. ಆದುದರಿಂದ ಈ ನ್ಯಾಯಾಲಯವು ವಿಚಾರಣೆಗಾಗಿರುವ ಅಧಿಭಾರ ಅರ್ಜಿ ಸಂಖ್ಯೆ: 02 /2010 - 11ನ್ನು 
ಅಂತಿಮ ತೀರ್ಪು ಕಾಯ್ದಿರಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರನ್ವಯ ಈ 
ನ್ಯಾಯಾಲಯದಲ್ಲಿರುವ ದಾವೆಯ ತೀರ್ಪು ಪೂರ್ವ, ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿ ಈ ಕೆಳಗಿನಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ : ಸನಿ - 32 / ದಾವಾ/ಕಲಂ103/ 18 / 2010 - 11 , ದಿನಾಂಕ:2ನೇ ಜೂನ್, 2010 
ಶ್ರೀ ಕೆ. ಗೋಪಾಲರೆಡ್ಡಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಆದ ನಾನು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್ಎಂ/2001, ದಿನಾಂಕ:21.11. 2001ರಲ್ಲಿ 
ಪ್ರತ್ಯಾಯೋಜಿಸಿರುವ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ಪ್ರಕಾರ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ 
ಶ್ರೀ ಎಲ್.ಎನ್. ಪಾರ್ಥಸಾರಥಿ ಮಾಜಿ ಕಾರ್ಯದರ್ಶಿ ( ಪವತಿ) ಇವರ ಹೆಸರಿನಲ್ಲಿ ಹಾಗೂ ಇವರ ಪತ್ನಿ ಶ್ರೀಮತಿ ಶಾಂತಮ್ಮ 
ಕೋಂ ಲೇ : ಎಲ್.ಎನ್. ಪಾರ್ಥಸಾರಥಿ ಮತ್ತು ಇವರ ಮಗ ಶ್ರೀ ಎಲ್. ಪಿ. ಆನಂದ್ ಬಿನ್ ಲೇ : ಎಲ್.ಎನ್ . ಪಾರ್ಥಸಾರಥಿ 
ಇವರುಗಳ ಹೆಸರಿನಲ್ಲಿರುವ ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ಥಿಗಳನ್ನು ಈ ನ್ಯಾಯಾಲಯದಲ್ಲಿ ವಿಚಾರಣೆಗಾಗಿ ಇರುವ ದಾವೆಯ 
ಅಂತಿಮ ತೀರ್ಪಿಗೆ ಒಳಪಟ್ಟು ಈ ಆದೇಶ ಪೂರ್ವ ಜಪ್ತಿ ಹೊರಡಿಸಿರುತ್ತೇನೆ. 

ಇವರುಗಳು ಈ ನ್ಯಾಯಾಲಯದಿಂದ ಮುಂದಿನ ಆದೇಶ ನೀಡುವವರೆಗೆ ಅಥವಾ ಸ್ವತ್ತುಗಳಿಗೆ ತತ್ಸಮಾನ ನಗದು 
ಭದ್ರತೆ ನೀಡುವವರೆಗೆ ವಿಲೇವಾರಿ ಮಾಡುವುದಾಗಲೀ ಪರಭಾರೆ ಮಾಡುವುದಾಗಲೀ ಅಥವಾ ವರ್ಗಾಯಿಸುವುದಾಗಲೀ 
ಮಾಡುವಂತಿಲ್ಲ. ಒಂದು ವೇಳೆ ಈ ಆದೇಶವನ್ನು ನಿರ್ಲಕ್ಷಿಸಿ ಮಾಡಿದರೂ ಈ ಸ್ವತ್ತು ಕೊಂಡಲ್ಲಿ ಅಥವಾ ಇನ್ಯಾವುದೇ 
ವಿಧದಲ್ಲಿ ವರ್ಗಾಯಿಸಿಕೊಂಡಲ್ಲಿ ಅದು ಸಿಂಧುವಾಗಿರುವುದಿಲ್ಲ ( ಸಕ್ರಮವಾಗಿರುವುದಿಲ್ಲ ) ಎಂದು ಈ ಮೂಲಕ ಸಾರ್ವಜನಿಕರ 
ಗಮನಕ್ಕೆ ತರಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೦೫ 
ದುರುಪಯೋಗದಾರರ ಕಾನೂನು ವಾರಸುದಾರರು, ಈ ಜಪ್ತಿ ಆದೇಶದ ವ್ಯಾಪ್ತಿಯಿಂದ ಹೊರಬರಲು ಇಚ್ಚಿಸಿದಲ್ಲಿ 
ಜಪ್ತಿಗೊಳಿಸಲ್ಪಟ್ಟ ಮೌಲ್ಯಕ್ಕೆ ತಕ್ಕಷ್ಟು ಮತ್ತು ನ್ಯಾಯಾಲಯವು ಸರಿ ಎಂದು ಭಾವಿಸುವ ತಕ್ಕಷ್ಟು ನಗದು ಭದ್ರತೆಯನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಹೆಸರಿನಲ್ಲಿ ತುಮಕೂರು ಜಿಲ್ಲಾ 
ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ, ತುಮಕೂರು, ಕೇಂದ್ರ ಕಛೇರಿ, ಈ ಬ್ಯಾಂಕಿನ ಅಮಾನತ್ ಖಾತೆಯಲ್ಲಿ ತೊಡಗಿಸಿ ಈ 
ಬಗ್ಗೆ ಮೂಲ ಚಲನ್ ಪ್ರತಿಯನ್ನು ದಿನಾಂಕ:30.06.2010ರಂದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಈ ನ್ಯಾಯಾಲಯಕ್ಕೆ 
ಹಾಜರು ಪಡಿಸುವುದರ ಮೂಲಕ ಈ ಜಪ್ತಿ ಆದೇಶದಿಂದ ಹೊರಗುಳಿಯಬಹುದೆಂದು ಸಹ ತಿಳಿಸಲಾಗಿದೆ. ಸದರಿ ನಿಗದಿತ 
ಅವಧಿಯೊಳಗೆ ನಗದು ಭದ್ರತೆ ನೀಡಲು ಪ್ರತಿವಾದಿಗಳು ( ಎದುರುದಾರರು) ವಿಫಲರಾದಲ್ಲಿ ಈ ಷರತ್ತು ಪೂರ್ವಕ ಜಪ್ತಿ 
ಆದೇಶ ಸ್ಥಿರಗೊಳ್ಳುವುದಲ್ಲದೆ ಖಾಯಂಗೊಳ್ಳುವುದು ಎಂದು ತಿಳಿಯತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:02.06.2010ರಂದು 
ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

ತುಮಕೂರು ಉಪವಿಭಾಗ, ತುಮಕೂರು. 

ಷೆಡ್ಯೂಲ್ ಸ್ವತ್ತುಗಳು 
ಕ್ರ. ಖಾತೆದಾರರು/ ಹಕ್ಕುದಾರರ | ಖಾತೆ ನಂ. | ಸರ್ವೆ ನಂ . | ವಿಸ್ತೀರ್ಣ ತರಹ ಚಕ್ಕುಬಂದಿ 
ಸಂ . ಹೆಸರು ಮತ್ತು ವಿಳಾಸ ಅಸೆಸ್ಮೆಂಟ್ 

ಎ . ಗುಂ . 

ನಂ . 
ಎಲ್. ಎನ್ . ಪಾರ್ಥಸಾರಥಿ , | ವಾ . ನಂ .29 ಮರಳೂರು ಪೂ . ಪ .30 

ಪೂರ್ವ:ಬೇರೆಯವರ ಮನೆ 
ಬಿನ್ ನರಸಿಂಹಯ್ಯ 45, ಮು . ಖಾ. ನಂ . ಗ್ರಾಮದ ಅ . ಉ . ದ . 

ಪಶ್ಚಿಮ : ರಸ್ತೆ 
2ನೇ ಕ್ರಾಸ್, ದ. ರಾ. ಬೇಂದ್ರೆ ( ಹಳೆಯದು ಸ . ನಂ . 441 45 ಅ .10 ಉತ್ತರ:25ನೇ ನಂಬರ್ 
ರಸ್ತೆ, ಸರಸ್ವತಿಪುರಂ , 1953 / 690 

ಏ .1 . 08 ಚದರ 

ಸೈಟ್ ನಲ್ಲಿ ಕಟ್ಟಿರುವ ಮನೆ. 
ಮರಳೂರು, ತುಮಕೂರು. 

ಆರ್. ಸಿ . ಸಿ . 

ದಕ್ಷಿಣ: 23ನೇ ನಂಬರ್ 
1953 / ಎ / 690 

ಸೈಟ್ ನಲ್ಲಿ ಕಟ್ಟಿರುವ ಮನೆ. 
ಎಲ್. ಎನ್ . ಪಾರ್ಥಸಾರಥಿ , ಖಾತಾ 

ನಿವೇಶನ | ಪೂರ್ವ:14ನೇ ನಂಬರ್ 
ಬಿನ್ ನರಸಿಂಹಯ್ಯ , ನಂ .100 ಸೈಟ್ 

ಪೂ . ಪ .30 
ಲಾಳನಕಟ್ಟೆ, ಕೊಂಡಜ್ಜಿ ನಂ .13 ಗ್ರಾಮ 

ಪಶ್ಚಿಮ:12ನೇ ನಂಬರ್ 
ಪೋಸ್ಟ್, ದಂಡಿನಶಿವರ | ಪೆರುಮನಹಳ್ಳಿ 

ಉ . ದ .40 

ಸೈಟು 
ಹೋ : ತುರುವೇಕೆರೆ ತಾ : 

ಉತ್ತರ : ರಸ್ತೆ 
ಹಾಲಿವಾಸ; ಪೆರುಮನಹಳ್ಳಿ, 

ದಕ್ಷಿಣ:26ನೇ ನಂಬರ್ 
ಬೆಳ್ಳಾವಿ ಹೋ : 
ತುಮಕೂರು ತಾಲ್ಲೂಕು. 
ಎಲ್.ಎನ್. ಪಾರ್ಥಸಾರಥಿ, 

393 / 3 

0 . 28. 08 | ಪೂರ್ವ: ಚನ್ನಮ್ಮ 
ಬಿನ್ ನರಸಿಂಹಯ್ಯ , 

ಪಶ್ಚಿಮ: ಪುಟ್ಟಸ್ವಾಮಿ 
ಲಾಳನಕಟ್ಟೆ, ಕೊಂಡಜ್ಜಿ 

ಉತ್ತರ : ಜಯರಾಮ್ 
ಪೋಸ್ಟ್, ದಂಡಿನಶಿವರ 

ದಕ್ಷಿಣ:ರಸ್ತೆ 
ಹೋ : ತುರುವೇಕೆರೆ ತಾ : 
ಹಾಲಿವಾಸ; ಷೆರುಮನಹಳ್ಳಿ, 
ಬೆಳ್ಳಾವಿ ಹೋ : 
ತುಮಕೂರು ತಾಲ್ಲೂಕು. 


ಚಾಲ್ತಿ 


ಮನೆ 


2 , 


ಸೈಟ್ 


ಅ . 


ಸೈಟು 


ಗುಂ . 


೨೯೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
ಕ್ರ. | ಖಾತೆದಾರರು / ಹಕ್ಕುದಾರರ | ಖಾತೆ ನಂ . | ಸರ್ವೆ ನಂ . | ವಿಸ್ತೀರ್ಣ ತರಹ ಚಕ್ಕುಬಂದಿ 
ಹೆಸರು ಮತ್ತು ವಿಳಾಸ | ಅಸೆಸ್‌ಮೆಂಟ್ 

ಎ . ಗುಂ . 

ನಂ . 
ಎಲ್. ಎನ್. ಪಾರ್ಥಸಾರಥಿ, 

( 148/ ಪಿ 47 1. 25 

ಪೂರ್ವ: ಕೆಂಪಮ್ಮ 
ಬಿನ್ ನರಸಿಂಹಯ್ಯ , 

ಪಶ್ಚಿಮ: ಮುದ್ದಮ್ಮ 
ಲಾಳನಕಟ್ಟೆ, ಕೊಂಡಜ್ಜಿ 

ಉತ್ತರ: ಮಾರಯ್ಯ 
ಪೋಸ್ಟ್, ದಂಡಿನಶಿವರ 

ದಕ್ಷಿಣ: ಮಾಳಮ್ಮ 
ಹೋ : ತುರುವೇಕೆರೆ ತಾ : 
ಹಾಲಿವಾಸ; ಷೆರುಮನಹಳ್ಳಿ, 
ಬೆಳ್ಳಾವಿ 

ಹೋ : 
ತುಮಕೂರು ತಾಲ್ಲೂಕು, 
ಎಲ್.ಎನ್. ಪಾರ್ಥಸಾರಥಿ , 

148 / ಪಿ48 0 . 25 

ಪೂರ್ವ: ಮರಿಯಣ್ಣ 
ಬಿನ್ ನರಸಿಂಹಯ್ಯ , 

ಪಶ್ಚಿಮ : ಬೈರಯ್ಯ 
ಲಾಳನಕಟ್ಟೆ, ಕೊಂಡಜ್ಜಿ 

ಉತ್ತರ: ಸಿದ್ದರಾಜು 
ಪೋಸ್ಟ್, ದಂಡಿನಶಿವರ 

ದಕ್ಷಿಣ: ಚನ್ನಪ್ಪಶೆಟ್ಟಿ 
ಹೋ : ತುರುವೇಕೆರೆ ತಾ : 
ಹಾಲಿವಾಸ; ಷೆರುಮನಹಳ್ಳಿ , 
ಬೆಳ್ಳಾವಿ ಹೋ : 
ತುಮಕೂರು ತಾಲ್ಲೂಕು. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್.927 

ತುಮಕೂರು ಉಪವಿಭಾಗ, ತುಮಕೂರು. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯ , ಗುಲ್ಬರ್ಗಾ 
ಸಂಖ್ಯೆ : ಅಗುನ್ನೆ /ಶ್ರೀಗಂಧ/ಹೀರೋಹೊಂಡಾ/ 71ಎ / ಸಿ.ಆರ್ / 08 - 09 / 2793 , ದಿನಾಂಕ:30ನೇ ಜನವರಿ , 2010 
ನಿರೂಪಣಾಧಿಕಾರಿ: ಶ್ರೀ ಸಂತೋಷ ಕುಮಾರ, 

ಭಾ . ಅ. ಸೇ . 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಪ್ರಾದೇಶಿಕ ಅರಣ್ಯ ವಿಭಾಗ, ಗುಲ್ಬರ್ಗಾ, 
ಫಿರ್ಯಾದುದಾರರು: ವಲಯ ಅರಣ್ಯ ಅಧಿಕಾರಿ, ಪ್ರಾದೇಶಿಕ ವಲಯ , ಗುಲ್ಬರ್ಗಾ. 
ಅರ್ಜಿದಾರರು : 
ಪ್ರಕರಣ ಹಿನ್ನೆಲೆ: 

ದಿನಾಂಕ:26.09 .2008ರಂದು ಯಾದಗಿರ ವಲಯದ ಸಿಬ್ಬಂದಿಯವರು ಅರಣ್ಯ ರಕ್ಷಕರಾದ ಶ್ರೀ ಮಲ್ಲಣ್ಣ, 
ವೆಂಕಟಾಪೂರ ಅರಣ್ಯ ರಕ್ಷಕ ಶ್ರೀ ಮಹ್ಮದ್ ಮತೀನ್ ಇವರ ಜೊತೆಗೆ ಗಸ್ತು ಮಾಡುವಾಗ ಕೇಶ್ವಾರದಿಂದ ನಾರಾಯಣ ಪೇಟ 
ಗ್ರಾಮಕ್ಕೆ ಹೋಗುವ ರಸ್ತೆ ಮೇಲೆ ಅಕ್ರಮವಾಗಿ ಒಂದು ಶ್ರೀಗಂಧ ಮರ ಕಡೆದು ಶ್ರೀಗಂಧ ತುಂಡುಗಳನ್ನು ಹೀರೋ ಹೊಂಡಾ 
ಫ್ಯಾಶನ್ ಪ್ಲಸ್ ನಂ . ಎಪಿ-09 -ಎಫ್‌ಟಿ- 2923 ಬರುತ್ತಿರುವುದು ಕಂಡು ಅನುಮಾನಗೊಂಡು ಹೀರೋ ಹೊಂಡಾ 
ವಾಹನವನ್ನು ನಿಲ್ಲಿಸಿ ನೋಡಲಾಗಿ ಒಂದು ಚೀಲದಲ್ಲಿ ಶ್ರೀಗಂಧ ತುಂಡುಗಳು , ಗಿರಮಿಟ್, ಕೊಡಲಿ, ಗರಗಸ, ಇದ್ದು ಕಂಡು 
ಬಂದಿರುವುದರಿಂದ ಅಕ್ರಮವಾಗಿ ಶ್ರೀಗಂಧ ಮರವನ್ನು ಕಡೆದು ಕಳ್ಳಸಾಗಾಣಿಕೆ ಮಾಡುತ್ತಿರುವುದು ಖಚಿತ ಪಡಿಸಿಕೊಂಡು ಶ್ರೀ 
ಲಾಲಪ್ಪ ತಂದೆ ಬಂಡೆಪ್ಪ ಬೋಹಿನಿ ಸಾ: ಕೇಶ್ವಾರ ತಾಲ್ಲೂಕು ಯಾದಗಿರ ಹಾಗೂ ಇತರ ಮೂರು ಜನರ ಮೇಲೆ ಪ್ರಕರಣ 
ಸಂಖ್ಯೆ:17 /08 -09 ರಂತೆ ಅರಣ್ಯ ಪ್ರಕರಣ ದಾಖಲಿಸಿ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 83, 86 , 87ರ ಪ್ರಕಾರ 
ದಾಖಲಿಸಿ ಸದರಿ ಸ್ವತ್ತುಗಳನ್ನು ಮತ್ತು ಒಂದು ಹೀರೋ ಹೊಂಡಾ ಪ್ಯಾಶನ್ ಪ್ಲಸ್ ದ್ವಿಚಕ್ರ ವಾಹನ ಜಪ್ತಿ ಮಾಡಿ ಪಂಚನಾಮೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೦೭ 
ಮಾಡಿ ಈ ನ್ಯಾಯಾಲಯಕ್ಕೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿರುತ್ತಾರೆ . ಸದರಿ ಪ್ರಕರಣವನ್ನು ಅರಣ್ಯ ಕಾಯ್ದೆ 71 - ಎ ಪ್ರಕಾರವಾಗಿ 
ಕ್ರಮ ಜರುಗಿಸಲು ವಶಪಡಿಸಿಕೊಂಡ ವಾಹನ ಹಾಗೂ ಅರಣ್ಯ ಉತ್ಪನ್ನಗಳನ್ನು ಈ ನ್ಯಾಯಾಲಯದಿಂದ ಮುಂದಿನ 
ಆದೇಶದವರೆಗೆ ವಲಯ ಅರಣ್ಯ ಅಧಿಕಾರಿ , ಯಾದಗಿರ ಇವರ ವಶಕ್ಕೆ ನೀಡಲಾಗಿರುತ್ತದೆ. ದಿನಾಂಕ:18.07.2009 ರಿಂದ 
26.12.2009ರವರೆಗೆ ಹಲವಾರು ದಿನಾಂಕಗಳಂದು ಅರ್ಜಿದಾರರಿಗೆ (ಆರೋಪಿತರಿಗೆ) ಹಾಗೂ ದ್ವಿಚಕ್ರ ವಾಹನ 
ನೋಂದಾಯಿತ ಮಾಲೀಕರಿಗೆ ಸಮನ್ಸ್ ಜಾರಿ ಮಾಡಲಾಗಿ ಅವರಾಗಲಿ, ಅವರ ಪರ ವಕೀಲರಾಗಲಿ , ಯಾರೊಬ್ಬರು ಈ 
ಪ್ರಕರಣದಲ್ಲಿ ನ್ಯಾಯಾಲಯದ ಮುಂದೆ ಹಾಜರಾಗಿರುವುದಿಲ್ಲ ಹಾಗೂ ಸದರಿ ವಾಹನದ ದಾಖಲಾತಿಗಳನ್ನು ಸಂಬಂಧಪಟ್ಟ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹೈದ್ರಾಬಾದ್‌ದಿಂದ ತರಿಸಿಕೊಳ್ಳಲಾಯಿತು. 

ಈ ಮೇಲ್ಕಂಡ ಪ್ರಕರಣವನ್ನು ಅಂತಿಮವಾಗಿ ತೀರ್ಮಾನಗೊಳಿಸುವ ಸಲುವಾಗಿ ಪ್ರಕರಣದ ವಿಚಾರಣೆಯನ್ನು 
ದಿನಾಂಕ:18 .07 . 2009 ರಿಂದ 26.12 .2009 ರ ವರೆಗೆ ಹಲವಾರು ದಿನಾಂಕಗಳಂದು ಅಭಿಯೋಜನಾ ಸಾಕ್ಷಿಗಳನ್ನು ಹಾಗೂ 
ವಾಹನ ಮಾಲೀಕರ ಹೇಳಿಕೆಗಳನ್ನು Asst. Director of Public Prosecutor ಗುಲ್ಬರ್ಗಾ ರವರ ಹಾಗೂ ಅರ್ಜಿದಾರರ ಪರ 
ವಕೀಲರ ಸಮಕ್ಷಮ ನಡೆಸಲು ಯಾರೊಬ್ಬರು ( ಆರೋಪಿತ ಪರ) ಹಾಜರಾಗದೇ ಇದ್ದುದರಿಂದ, ಸದರಿ ಪ್ರಕರಣದ ದ್ವಿಚಕ್ರ 
ವಾಹನದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲದು ಕಂಡು ಬಂದಿತು. 

- ಈ ಪ್ರಕರಣದಲ್ಲಿ ವಾಸ್ತವಾಂಶ ಮತ್ತು ಕಾನೂನು ವಸ್ತುಸ್ಥಿತಿ ಲಭ್ಯವಿದ್ದ ವಿಷಯ ಸಾಮಗ್ರಿಗಳ ಮೇಲೆ ಗಮನಿಸಿ 
ಪರಿಗಣಿಸಬೇಕಾದ ಅಂಶಗಳು ಈ ಕೆಳಗಿನಂತಿವೆ. 

1) ಅರ್ಜಿದಾರರ ದ್ವಿಚಕ್ರ ವಾಹನವಾದ ನಂ .ಹೀರೋ ಹೊಂಡಾ ಫ್ಯಾಶನ್ ಪ್ಲಸ್ Chessic No.07 L.09 Co.2970 
Engine No. 07 LOSM 44016 Temp No. AP - 09- FT -2923 ಸಣ್ಣ ಸಣ್ಣ ಶ್ರೀಗಂಧ ತುಂಡುಗಳು (7 ಕೆ. ಜಿ.) 
ದಿನಾಂಕ:26.09. 2008 ರಂದು ಕಾನೂನು ವಿರುದ್ಧವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೇ ? ಹಾಗೂ ರೀತಿ ಸಾಗಿಸುವ 
ಮುಖಾಂತರ ಅರಣ್ಯ ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ಉಲ್ಲಂಘನೆ ನಿಯಮ ಉಲ್ಲಂಘಿಸಲಾಗಿದೆಯೇ ? 

2) ಕರ್ನಾಟಕ ಅರಣ್ಯ ಕಾಯ್ದೆ 71 ( ಬಿ) (1) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳುವ ನೋಟೀಸ್ 
ನೀಡಲಾಗಿದೆಯೇ ? ಹಾಗೂ ಮಾಲೀಕರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು 
ನೀಡಲಾಗಿದೆಯೇ ? 

3) ವಾಹನದ ಮಾಲೀಕರು ಅಥವಾ ಕೆಲಸಗಾರರು ಅವರ ಪ್ರತಿನಿಧಿಗಳು ವಾಹನದಲ್ಲಿ ಅಕ್ರಮವಾಗಿ ಸರ್ಕಾರದ 
ಸ್ವತ್ತಾದ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ ಹಾಗೂ ವಾಹನ ಮಾಲೀಕರ ಅಥವಾ ಮಾಲೀಕರ 
ಪ್ರತಿನಿಧಿಗಳ ಗಮನಕ್ಕೆ ಬಾರದಂತೆಯೇ ವಾಹನವನ್ನು ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆಗೆ ಉಪಯೋಗಿಸಲಾಗಿದೆಯೇ ? ಹಾಗೂ 
ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ ಉತ್ಪನ್ನ ಸಾಗಾಣಿಕೆ ಉಪಯೋಗಿಸದಂತೆ ಮಾಲೀಕರು ಅಥವಾ 
ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಂಡಿರುತ್ತಾರೆಯೇ ? 

4) ಪ್ರಕರಣದಲ್ಲಿ ಫಿರ್ಯಾದುದಾರರು ಅಮಾನತ್ತುಪಡಿಸಿದ ಅರಣ್ಯ ಉತ್ಪನ್ನಗಳ ಮಾಲೀಕತ್ವ ಕರ್ನಾಟಕ ಅರಣ್ಯ 
ಕಾಯ್ದೆಯಂತೆ ಸರ್ಕಾರಿ ಸ್ವತ್ತೆಂದು ಅಭಿಯೋಗ ರುಜುವಾತು ಪಡಿಸಿದೆಯೇ ? 

5) ಪ್ರಕರಣದಲ್ಲಿ ಅಮಾನತ್ತುಪಡಿಸಿದ ವಾಹನ ಹಾಗೂ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದೇ ? 

6) ಏನು ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ ಕಾರಣಗಳನ್ನು 
ಈ ಕೆಳಗಿನಂತೆ ನೀಡಲಾಗಿದೆ. 

1) ಒಂದನೇ ಅಂಶಕ್ಕೆ ಹೌದು ಎಂತಲೂ 
2) ಎರಡನೇ ಅಂಶಕ್ಕೆ ಹೌದು ಎಂತಲೂ 

3) ಮೂರನೇ ಅಂಶಕ್ಕೆ ಮೊದಲನೇ ಭಾಗದ ಪ್ರಶ್ನೆಗೆ ಹೌದು ಎಂದು ಎರಡು ಮೂರನೇ ಭಾಗದ ಪ್ರಶ್ನೆಗೆ ಇಲ್ಲ 
ಎಂದಾಗಿರುತ್ತದೆ. 

4) ನಾಲ್ಕನೇ ಅಂಶಕ್ಕೆ ಹೌದು ಎಂತಲೂ 
5) ಐದನೇ ಅಂಶಕ್ಕೆ ಹೌದು ಎಂತಲೂ ಈ ಕೆಳಗಿನಂತೆ ಕಾರಣಗಳಿಂದ ತೀರ್ಮಾನಕ್ಕೆ ಬರಲಾಗಿದೆ. 


೨೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅಂಶ - 1 : 

ದಿನಾಂಕ:26.09 .2008 ರಂದು ಯಾದಗಿರ ವಲಯದ ಸಿಬ್ಬಂದಿಯವರು ಗುರುಮಿಟಕಲ್ ಶಾಖೆಯ ವೆಂಕಟಾಪೂರ 
ಬೀಟ್‌ನಲ್ಲಿ ಗಸ್ತು ಮಾಡುವಾಗ ಸುಮಾರು 12.00 ಗಂಟೆಗೆ ಕೇಶ್ವಾರದಿಂದ ನಾರಾಯಣಪೂರ ರಸ್ತೆಯಲ್ಲಿ ಹೋಗುವಾಗ 
ಅನುಮಾನಾಸ್ಪದವಾಗಿ ಹೋಗುತ್ತಿರುವುದನ್ನು ಕಂಡು ದ್ವಿಚಕ್ರ ವಾಹನ ನಿಲ್ಲಿಸಿ ಪರಿಶೀಲಿಸಲಾಗಿ ಶ್ರೀ ಬಂಡೆಪ್ಪ ಬೋವಿನ್ ಸಾ : 
ಕೇಶ್ವಾರ ಗ್ರಾಮ ತಾ : ಯಾದಗಿರಿ ಇವರು ನಡೆಸುತ್ತಿರುವ ದ್ವಿಚಕ್ರ ವಾಹನವನ್ನು ತಡೆದು ನಿಲ್ಲಿಸಿ ಪರಿಶೀಲಿಸಲಾಗಿ ಹೀರೋ 
ಹೊಂಡಾ ಫ್ಯಾಶನ್ ಪ್ಲಸ್ ಆಗಿದ್ದು, ಅದರ ನೊಂದಾಯಿತ ಸಂಖ್ಯೆ: ಎಪಿ - 09 -ಎಫ್ಟಿ- 2923 ಹಿಂದುಗಡೆ ಕುಳಿತವರ 
ಕೈಯಲ್ಲಿರುವ ಚೀಲವನ್ನು ಪರಿಶೀಲಿಸಿ ಅದರಲ್ಲಿ ಶ್ರೀಗಂಧ ತುಂಡುಗಳು ಇದ್ದದು ಕಂಡುಬಂತು. ಸದರಿ ಸ್ವತ್ತು 
ವಶಪಡಿಸಿಕೊಂಡು ವಾಹನ ಮಾಲೀಕರಾಗಲಿ ಇಲ್ಲದೆ ವಾಹನ ಉಸ್ತುವಾರಿದಾರರಾಗಲೀ ವಾಹನದ ಅಕ್ರಮ ಅರಣ್ಯ ಉತ್ಪನ್ನ 
ಸಾಗಾಣಿಕೆಯಲ್ಲಿ ಭಾಗಿ ಆಗದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳದೆ, ಬದಲಾಗಿ ತಮಗೆ ಗೊತ್ತಿದ್ದೆ. ಈ ವ್ಯಕ್ತಿಯ ಈ 
ವಾಹನದಲ್ಲಿ ಅಕ್ರಮವಾಗಿ ಸಾಗುವಾನಿ ತುಂಡುಗಳನ್ನು ಅರಣ್ಯ ಕಾಯ್ದೆ ಮತ್ತು ಕಾನೂನಿನ ವಿರುದ್ಧವಾಗಿ ಸಾಗಿಸಲು 
ಉಪಯೋಗಿಸಿದೆ ಎಂದು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ ನೀಡಬಯಸುತ್ತೇನೆ. 

ಆದೇಶ| 
ಈ ಮೇಲ್ಕಾಣಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಎಲ್ಲಾ ಅಗತ್ಯ ದಾಖಲಾತಿಗಳನ್ನು ಹಾಗೂ ಸಾಕ್ಷಾಧಾರಗಳನ್ನು 
ಮತ್ತು ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಸಂತೋಷ ಕುಮಾರ, ಭಾ . ಅ. ಸೇ . ಅಧಿಕಾರಿಯುತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಗುಲ್ಬರ್ಗಾ ವಿಭಾಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71 ( ಎ) 
( 2ನೇ ತಿದ್ದುಪಡಿ ) ಪ್ರಕಾರ ನೋಂದಣಿ ಸಂಖ್ಯೆಯ ಹೀರೋ ಹೊಂಡಾ ಪ್ಯಾಶನ್ ಪ್ಲಸ್ Temp No. AP -09-FT-2923 
( Chessis No. 07 L.09 Co. 2970, Engine No.07 LOSM 44016). 7 ಕೆ. ಜಿ . ಶ್ರೀಗಂಧ ತುಂಡುಗಳು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿ ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸುವುದಿದ್ದರೆ ಈ ಆದೇಶ ಹೊರಡಿಸಿದ 30 ದಿವಸಗಳೊಳಗಾಗಿ 
ಸಲ್ಲಿಸಬಹುದಾಗಿದೆ. ತಪ್ಪಿದಲ್ಲಿ ಇದೇ ಅಂತಿಮ ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. ಅಲ್ಲದೇ ಮೇಲ್ಮನವಿ ಅವಧಿ ಮೀರಿದ 
ಬಳಿಕ ವಾಹನ ಹಾಗೂ ಉತ್ಪನ್ನವನ್ನು ಕಾನೂನು ರೀತ್ಯಾ ವಿಲೇವಾರಿ ಮಾಡಲು ಕೂಡ ಆದೇಶಿಸಿದೆ. 

ಈ ಆದೇಶವನ್ನು ಈ ದಿನಾಂಕ :30.01. 2010ರಂದು ನ್ಯಾಯಾಲಯದ ಮೊಹರು ಹಾಗೂ ನನ್ನ ಸಹಿಯೊಂದಿಗೆ 
ಹೊರಡಿಸಿರುತ್ತೇನೆ. 

ಸಂತೋಷಕುಮಾರ, ಭಾ . ಅ. ಸೇ . 

ಅಧಿಕಾರಿಯುತ ಅಧಿಕಾರಿಗಳು ಹಾಗೂ 
ಪಿ . ಆರ್. 933 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಪ್ರಾದೇಶಿಕ ಅರಣ್ಯ ವಿಭಾಗ, ಗುಲ್ಬರ್ಗಾ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್ ಜಿಲ್ಲೆ , ಬೀದರ್ 
ವಿಷಯ : ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇಸ್ಲಾಂಪೂರ ತಾಲ್ಲೂಕು 

ಬಸವಕಲ್ಯಾಣ ಇದರ ನೊಂದಣಿ ಸಂಖ್ಯೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75ರನ್ವಯ 

ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ : ಉನಿಬಿ/ ವಿ3 /ಸಮಾಪನೆ/2009 -10 / ದಿನಾಂಕ: 31 .12.2009 . 

2) ಸಮಾಪನೆ ಅಧಿಕಾರಿಗಳ ಪ್ರಸ್ತಾವನೆ ದಿನಾಂಕ:30 . 03.2010 . 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದ‌ ಉಪ ವಿಭಾಗ, ಬೀದರ್ ಇವರ ಪತ್ರ 

ಸಂಖ್ಯೆ :ಸನಿಬಿ1 / 7/ ಸಮಾಪನೆ/ 2009 - 2010 , ದಿನಾಂಕ :30. 03.2010 . 
ಪ್ರಸ್ತಾವನೆ: 

ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇಸ್ಲಾಂಪೂರ ತಾಲ್ಲೂಕು ಬಸವಕಲ್ಯಾಣ ಇದರ ಕಾರ್ಯ 
ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (1) ರ ಆದೇಶದನ್ವಯ ಸಮಾಪನೆಗೊಳಿಸಿ ಹಾಲು 
ವಿಸ್ತೀರ್ಣಾಧಿಕಾರಿ, ಕೆ. ಎಂ .ಎಫ್. ಹುಡಗಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಅದರಂತೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೦೯ 
ಸಮಾಪನಾಧಿಕಾರಿಗಳು ಪುನಃಶ್ವೇತನಗೊಳಿಸಲು ಯಾವ ಸದಸ್ಯರಲ್ಲಿ ಆಸಕ್ತಿಯಿರುವುದಿಲ್ಲವೆಂದು ತೀರ್ಮಾನಿಸಿರುತ್ತಾರೆ. 
ಸಂಘದಲ್ಲಿ ಸದಸ್ಯರ ಪುಸ್ತಕ , ಷೇರು ಪುಸ್ತಕ, ನಗದು ಪುಸ್ತಕ ಮತ್ತು ಇತರ ಅವಶ್ಯಕ ಪುಸ್ತಕಗಳು ಲಭ್ಯವಿಲ್ಲ. 
ದಿನಾಂಕ:31.03. 2008ರ ಅಂತ್ಯಕ್ಕೆ ಲಭ್ಯವಿದ್ದ ಅಡಾವೆ ಪತ್ರಿಕೆಯ ಪ್ರಕಾರ ಸಂಘದ ಉಳಿತಾಯ ಖಾತೆಯಲ್ಲಿ ರೂ . 23089 / 
ಮತ್ತು ಮುತ್ತು ಠೇವಣಿ ರೂ .15000/ - ಇರುತ್ತವೆಯೆಂದು ಸಮಾಪನೆ ಅಧಿಕಾರಿಗಳು ತಿಳಿಸಿರುತ್ತಾರೆ. ಹೊಣೆಗಾರಿಕೆಯ 
ಕುರಿತು ಯಾವ ದಾಖಲಾತಿ ಇರಲಾರದರ ಕಾರಣ ಇತ್ಯಾರ್ಥಗೊಳಿಸಲು ಸಾಧ್ಯವಿಲ್ಲವೆಂದು ಹೊರತು ಯಾವುದೇ ಆಸ್ತಿ 
ವಸೂಲಿ ಮಾಡುವುದು ಸಂಭವವಿಲ್ಲವೆಂದು ತಿಳಿಸುತ್ತಾ ಲಭ್ಯವಿದ್ದ ದಾಖಲಾತಿಗಳ ಪ್ರಕಾರ ಸಂಘದಲ್ಲಿ ಯಾವುದೇ ಆಸ್ತಿ 
ಜವಾಬ್ದಾರಿ ಇರುವುದಿಲ್ಲ. ಇದರ ಪ್ರಯುಕ್ತ ಇದರ ನೋಂದಣಿಯನ್ನು ರದ್ದುಪಡಿಸಲು ಉಲ್ಲೇಖ (2)ರ ಮುಖಾಂತರ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ರವರು ಸಹ ಸದರಿ ಸಂಘದಿಂದ 
ಸರ್ಕಾರಕ್ಕೆ ಬರಬೇಕಾದ ಬಾಕಿ ಏನು ಇರುವುದಿಲ್ಲವೆಂದು ಸಂಘದ ಉಳಿದ ಯಾವ ಆಸ್ತಿ ವಸೂಲಿ ಮಾಡಲು ದಾಖಲಾತಿಗಳು 
ಲಭ್ಯವಿಲ್ಲವೆಂದು ತಿಳಿಸುತ್ತಾ ಆಸ್ತಿ ಜವಾಬ್ದಾರಿಯನ್ನು ಇತ್ಯಾರ್ಥಗೊಳಿಸಲು ಸಾಧ್ಯವಿಲ್ಲವೆಂದು ಪರಿಗಣಿಸಿ ಇದರ ನೊಂದಣಿ 
ಸಂಖ್ಯೆ : ಸನಿಬಿ1/24/ ಆರ್.ಎಸ್.ಆರ್ /11292 / 985 -86 ದಿನಾಂಕ:17.11.1985 ರದ್ದುಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಆದುದರಿಂದ ಕೆಳಕಂಡ ಆದೇಶ. 

ಆದೇಶ 
ಸಂಖ್ಯೆ: ಉನಿಬಿ / ವಿ / ಸಮಾಪನೆ/ಸಿಆರ್ / 2009 - 2010 /1679, ದಿನಾಂಕ:31ನೇ ಮಾರ್ಚ್, 2010 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ 
ಹಾಗೂ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69 / ಸಿಎಲ್ಎಂ/2001 ದಿನಾಂಕ:21.11.2001ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ ಚವ್ಹಾಣ ಗೋಪಾಲ ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್ ಜಿಲ್ಲೆ, ಬೀದರ ಆದ 
ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಇಸ್ಲಾಂಪೂರ ತಾ : ಬಸವಕಲ್ಯಾಣ ಇದರ 
ನೋಂದಣಿ ಸಂಖ್ಯೆ: ಸನಿಬಿ1/ 24/ ಆರ್.ಎಸ್. ಆರ್ /12921985 - 86 , ದಿನಾಂಕ:17.11.1985 ನ್ನು ರದ್ದುಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು 
ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33(ಎನ್) ರನ್ವಯ ಈ ಸಂಘದ ಎಲ್ಲಾ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31. 03.2010 ರಂದು ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ . ಆರ್ .972 

ಬೀದರ್ ಜಿಲ್ಲೆ, ಬೀದರ್‌. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್ ಜಿಲ್ಲೆ, ಬೀದರ್ 
ವಿಷಯ : ಸಮಾಪನೆಗೊಂಡ ಗುರುನಾನಕ ದೇವ ಪಾಲಿಟೆಕ್ನಿಕ್ ಕಾಲೇಜು ಪತ್ತಿನ ಸಹಕಾರ ಸಂಘ ನಿಯಮಿತ, 

ಬೀದರ್ ತಾಲ್ಲೂಕು, ಬೀದರ್ ಇದರ ನೊಂದಣಿ ಸಂಖ್ಯೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 

75ರನ್ವಯ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಉನಿಬಿ/ ವಿ3/ಸಮಾಪನೆ /2009 -10/ ದಿನಾಂಕ:31 .12 . 2009 . 

2) ಸಮಾಪನೆ ಅಧಿಕಾರಿಗಳ ಪ್ರಸ್ತಾವನೆ ದಿನಾಂಕ:30 . 03 .2010. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್ ಇವರ ಪತ್ರ 

ಸಂಖ್ಯೆ :ಸನಿಬಿ1/ ವಿ7 /ಸಮಾಪನೆ /2009 - 2010 , ದಿನಾಂಕ:30.03.2010 . 
ಪ್ರಸ್ತಾವನೆ: 

ಗುರುನಾನಕ ದೇವ ಪಾಲಿಟೆಕ್ನಿಕ್ ಕಾಲೇಜು ಪತ್ತಿನ ಸಹಕಾರ ಸಂಘ ನಿಯಮಿತ, ಬೀದರ್ ತಾಲ್ಲೂಕು, ಬೀದರ್ 
ಇದರ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (1)ರ ಆದೇಶದಲ್ಲಿ 


Y 


೨೯೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

ಭಾಗ - 
ಸಮಾಪನೆಗೊಳಿಸಿ ಸಹಕಾರ ನಿರೀಕ್ಷಕರು, ಬೀದರ್ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಅದರಂತೆ 
ಸಮಾಪನಾಧಿಕಾರಿಗಳು ಪುನಃಶ್ವೇತನಗೊಳಿಸಲು ಯಾವ ಸದಸ್ಯರಲ್ಲಿ ಆಸಕ್ತಿಯಿರುವುದಿಲ್ಲವೆಂದು ತೀರ್ಮಾನಿಸಿರುತ್ತಾರೆ . ಸಂಘದ 
ಲೆಕ್ಕ ಪುಸ್ತಕಗಳು, ಕಾಗದ ಪತ್ರಗಳು ಲಭ್ಯವಿಲ್ಲ. ಸಂಘದ ಉಳಿತಾಯ ಖಾತೆಯಲ್ಲಿ ರೂ .36205 /- ಇರುತ್ತದೆ. ಇದರ ಹೊರತು 
ಸಂಘದಲ್ಲಿ ಯಾವುದೇ ಆಸ್ತಿ ಜವಾಬ್ದಾರಿ ಇರಲಾರದ ಪ್ರಯುಕ್ತ ಇದರ ನೊಂದಣಿಯನ್ನು ರದ್ದುಪಡಿಸಲು ಉಲ್ಲೇಖ (2)ರ 
ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ರವರು ಸಹ ಸದರಿ 
ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿ ಏನು ಇರುವುದಿಲ್ಲವೆಂದು ಮತ್ತು ಸಂಘದ ಆಸ್ತಿ - ಜವಾಬ್ದಾರಿಯಲ್ಲಿನ ಬಾಕಿ 
ಹಣವನ್ನು ವಸೂಲಿ ಮಾಡಲು ಮತ್ತು ಆಸ್ತಿ ಜವಾಬ್ದಾರಿಯನ್ನು ಇತ್ಯಾರ್ಥಗೊಳಿಸಲು ಸಾಧ್ಯವಿಲ್ಲವೆಂದು ಪರಿಗಣಿಸಿ ಇದರ 
ನೊಂದಣಿ ಸಂಖ್ಯೆ :ಸನಿಬಿ / ವಿ4/ ಯುಬಿಸಿ/27040 /1999 - 2000 / ದಿನಾಂಕ: 31.03 .2000 ರದ್ದುಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಹಾಗೂ ಉಳಿತಾಯ ಖಾತೆಯಲ್ಲಿದ್ದ ಹಣ ರೂ .36205/- ಡಿಸಿಸಿ ಬ್ಯಾಂಕಿನಲ್ಲಿರುವ ಪಿ . ಡಿ. ಖಾತೆಯಲ್ಲಿ ಜಮಾ 
ಮಾಡಲು ಸಮಾಪನಾಧಿಕಾರಿ ಇವರು ಶಿಫಾರಸ್ಸು ಮಾಡಿರುತ್ತಾರೆ. ಇದಕ್ಕೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಇವರು ದೃಢೀಕರಿಸಿರುತ್ತಾರೆ. ಆದುದರಿಂದ ಕೆಳಕಂಡ ಆದೇಶ. 

ಆದೇಶ 
ಸಂಖ್ಯೆ: ಉನಿಬಿ/ ವಿ /ಸಮಾಪನೆ/ ಸಿಆರ್ / 2009 -2010 / 1682 , ದಿನಾಂಕ:31ನೇ ಮಾರ್ಚ್, 2010 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ , ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ 
ಹಾಗೂ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ/2001 ದಿನಾಂಕ:21. 11.2001ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ ಚವ್ಹಾಣ ಗೋಪಾಲ ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್ ಜಿಲ್ಲೆ, ಬೀದರ ಆದ 
ನಾನು ಸಮಾಪನೆಗೊಂಡ ಗುರುನಾನಕ ದೇವ ಪಾಲಿಟೆಕ್ನಿಕ್ ಕಾಲೇಜು ಪತ್ತಿನ ಸಹಕಾರ ಸಂಘ ನಿಯಮಿತ, ಬೀದರ್ 
ತಾಲ್ಲೂಕು, ಬೀದರ್ ಇದರ ನೋಂದಣಿ ಸಂಖ್ಯೆ: ಸನಿಬಿ1/ 4/ ಯುಬಿಸಿ /27040 /1999 - 2000 ದಿನಾಂಕ:31.03.2000 ನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಮತ್ತು ರೂ .36205 /- ( ರೂ . ಮೂವತ್ತಾರು ಸಾವಿರದ ಎರಡು ನೂರು ಐದು 
ಮಾತ್ರ) ಡಿಸಿಸಿ ಬ್ಯಾಂಕ್‌ನಲ್ಲಿರುವ ಮೊತ್ತವನ್ನೊಳಗೊಂಡ ಸಹಕಾರ ಸಂಘಗಳ ಪಿ. ಡಿ. ಖಾತೆ ಸಂಖ್ಯೆ / 97/ ಇದರಲ್ಲಿ ಜಮಾ 
ಮಾಡಲು ಆದೇಶಿಸಲಾಗಿದೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು 
ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33 (ಎನ್) ರನ್ವಯ ಈ ಸಂಘದ ಎಲ್ಲಾ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ :31.03. 2010 ರಂದು ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ . ಆರ್.973 

ಬೀದರ್ ಜಿಲ್ಲೆ, ಬೀದರ್‌. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್ ಜಿಲ್ಲೆ, ಬೀದರ್ 
ವಿಷಯ: ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಶರಣನಗರ ತಾಲ್ಲೂಕು ಬಸವಕಲ್ಯಾಣ 

ಇದರ ನೊಂದಣಿ ಸಂಖ್ಯೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75ರನ್ವಯ ರದ್ದುಪಡಿಸುವ 

ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಉನಿಬಿ / ವಿ3/ಸಮಾಪನೆ/2009 - 10/ ದಿನಾಂಕ:30.11.2009. 

2) ಸಮಾಪನೆ ಅಧಿಕಾರಿಗಳ ಪ್ರಸ್ತಾವನೆ ದಿನಾಂಕ:30.03.2010. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್ ಇವರ ಪತ್ರ 

ಸಂಖ್ಯೆ :ಸನಿಬಿ1 / 7/ ಸಮಾಪನೆ/ 2009 - 2010 , ದಿನಾಂಕ :30. 03. 2010. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೧೧ 
ಪ್ರಸ್ತಾವನೆ : 

ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಶರಣನಗರ ತಾಲ್ಲೂಕು ಬಸವಕಲ್ಯಾಣ ಇದರ ಕಾರ್ಯ 
ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (1) ರ ಆದೇಶದನ್ವಯ ಸಮಾಪನೆಗೊಳಿಸಿ ಹಾಲು 
ವಿಸ್ತೀರ್ಣಾಧಿಕಾರಿ, ಕೆ. ಎಂ .ಎಫ್. ಹುಡಗಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಅದರಂತೆ 
ಸಮಾಪನಾಧಿಕಾರಿಗಳು ಪುನಃಶ್ವೇತನಗೊಳಿಸಲು ಯಾವ ಸದಸ್ಯರಲ್ಲಿ ಆಸಕ್ತಿಯಿರುವುದಿಲ್ಲವೆಂದು ತೀರ್ಮಾನಿಸಿರುತ್ತಾರೆ. 
ಲಭ್ಯವಿದ್ದ ದಾಖಲಾತಿಗಳ ಪ್ರಕಾರ ಸಂಘದಲ್ಲಿ ಯಾವುದೇ ಆಸ್ತಿ ಜವಾಬ್ದಾರಿ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಹಾಗೂ ಇದರ 
ನೊಂದಣಿಯನ್ನು ರದ್ದುಪಡಿಸಲು ಉಲ್ಲೇಖ (2) ರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಬೀದರ್ ರವರು ಸಹ ಸದರಿ ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿ ಏನು ಇರುವುದಿಲ್ಲವೆಂದು ಮತ್ತು 
ಸಂಘದಲ್ಲಿರುವ ಆಸ್ತಿ ಜವಾಬ್ದಾರಿ ವಸೂಲಿ ಮಾಡಲು ಇತ್ಯಾರ್ಥಗೊಳಿಸಲು ಸಾಧ್ಯವಿಲ್ಲವೆಂದು ಪರಿಗಣಿಸಿ ಇದರ ನೊಂದಣಿ 
ಸಂಖ್ಯೆ : ಸನಿಬಿ / ವಿ4 / ಆರ್ .ಎಸ್.ಆರ್./ 783 /1978 - 79, ದಿನಾಂಕ:24.09.1978 ರದ್ದುಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಆದುದರಿಂದ ಕೆಳಕಂಡ ಆದೇಶ. 

ಆದೇಶ 
ಸಂಖ್ಯೆ : ಉನಿಬಿ/ ವಿ / ಸಮಾಪನೆ/ ಸಿಆರ್ /2009 -2010 / 1673 , ದಿನಾಂಕ:31ನೇ ಮಾರ್ಚ್, 2010 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ 
ಹಾಗೂ ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್ಎಂ/2001 ದಿನಾಂಕ:21.11.2001ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ ಚವ್ಹಾಣ ಗೋಪಾಲ ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್ ಜಿಲ್ಲೆ , ಬೀದರ ಆದ 
ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಶರಣನಗರ ತಾ : ಬಸವಕಲ್ಯಾಣ ಇದರ 
ನೋಂದಣಿ ಸಂಖ್ಯೆ: ಸನಿಬಿ1 / 24/ ಆರ್.ಎಸ್.ಆರ್/7831978 - 79 / ದಿನಾಂಕ:24.09.1978 ನ್ನು ರದ್ದುಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು 
ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಮತ್ತು ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33 (ಎನ್) ರನ್ವಯ ಈ ಸಂಘದ ಎಲ್ಲಾ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು , ಬೀದರ್ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31.03.2010 ರಂದು ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ .ಆರ್.974 

ಬೀದರ್ ಜಿಲ್ಲೆ , ಬೀದರ್‌. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್ ಜಿಲ್ಲೆ, ಬೀದರ್ 
ವಿಷಯ : ಸಮಾಪನೆಗೊಂಡ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಲ್ಕಿ ತಾಲ್ಲೂಕು, ಭಾಲ್ಕಿ ಇದರ 

ನೊಂದಣಿ ಸಂಖ್ಯೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75ರನ್ವಯ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಉನಿಬಿ/ ವಿ3/ಸಮಾಪನೆ /2009 - 10/ ದಿನಾಂಕ: 30.03. 2010. 

2) ಸಮಾಪನೆ ಅಧಿಕಾರಿಗಳ ಪ್ರಸ್ತಾವನೆ ದಿನಾಂಕ:28.03. 2010. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್ ಉಪ ವಿಭಾಗ, ಬೀದರ್ ಇವರ ಪತ್ರ 

ಸಂಖ್ಯೆ: ಸನಿಬಿ1 / ವಿ7/ಸಮಾಪನೆ /2009 - 2010, ದಿನಾಂಕ:30.03.2010 . 


ಪ್ರಸ್ತಾವನೆ: 


ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಲ್ಕಿ ತಾಲ್ಲೂಕು, ಭಾಲ್ಕಿ ಇದರ ಕಾರ್ಯ ಚಟುವಟಿಕೆಗಳು 
ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (3)ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ 
ಅಧಿಕಾರಿ , ಭಾಲ್ಕಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಅದರಂತೆ ಸಮಾಪನಾಧಿಕಾರಿಗಳು 
ಪುನಃಶ್ವೇತನಗೊಳಿಸಲು ಯಾವ ಸದಸ್ಯರಲ್ಲಿ ಆಸಕ್ತಿಯಿರುವುದಿಲ್ಲವೆಂದು ತೀರ್ಮಾನಿಸಿರುತ್ತಾರೆ. ಸಂಘದ ಬ್ಯಾಂಕ್ ಖಾತೆ 


೨೯೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಮುಕ್ತಾಯಗೊಂಡಿದ್ದು , ಸಂಘದ ಯಾವ ಲೆಕ್ಕ ಪತ್ರಗಳು, ಲೆಕ್ಕ ತಃಖ್ಯೆಗಳು ಲಭ್ಯವಿಲ್ಲವೆಂದು ತಿಳಿಸುತ್ತಾ ನೊಂದಣಿಯಾದ 
ನಂತರ ಸಂಘವು ಕಾರ್ಯವನ್ನು ಪ್ರಾರಂಭಿಸಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಈ ಹೊರತು ಲಭ್ಯವಿದ್ದ ದಾಖಲಾತಿಗಳ 
ಪ್ರಕಾರ ಸಂಘದಲ್ಲಿ ಯಾವುದೇ ಆಸ್ತಿ ಜವಾಬ್ದಾರಿ ಇರಲಾರದ ಪ್ರಯುಕ್ತ ಇದರ ನೊಂದಣಿಯನ್ನು ರದ್ದುಪಡಿಸಲು ಉಲ್ಲೇಖ 
( 2) ರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಬೀದರ್ ರವರು ಸಹ ಸದರಿ 
ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿ ಏನು ಇರುವುದಿಲ್ಲವೆಂದು ಮತ್ತು ಸಂಘದಲ್ಲಿ ಯಾವ ಆಸ್ತಿ ವಸೂಲಿ ಮಾಡಲು 
ಸಾಧ್ಯವಿಲ್ಲವೆಂದು ಕೋರುತ್ತಾ ಆಸ್ತಿ ಜವಾಬ್ದಾರಿಯನ್ನು ಇತ್ಯಾರ್ಥಗೊಳಿಸಲು ಸಾಧ್ಯವಿಲ್ಲವೆಂದು ಪರಿಗಣಿಸಿ ಇದರ ನೊಂದಣಿ 
ಸಂಖ್ಯೆ:ಸನಿಬಿ1/ 24 /ನೊಂದಣಿ/33704/ 2003 - 04 / ದಿನಾಂಕ:31.03.2004 ರದ್ದುಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ . 
ಆದುದರಿಂದ ಕೆಳಕಂಡ ಆದೇಶ. 

ಆದೇಶ 
ಸಂಖ್ಯೆ : ಉನಿಬಿ/ ಎl /ಸಮಾಪನೆ/ ಸಿಆರ್ /2009 - 2010 /1686 , ದಿನಾಂಕ: 31ನೇ ಮಾರ್ಚ್, 2010 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ 
ಹಾಗೂ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ / 69 /ಸಿಎಲ್ಎಂ/2001 ದಿನಾಂಕ:21.11.2001ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ ಚವ್ಹಾಣ ಗೋಪಾಲ ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್ ಜಿಲ್ಲೆ, ಬೀದರ ಆದ 
ನಾನು ಸಮಾಪನೆಗೊಂಡ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಲ್ಕಿ ತಾಲ್ಲೂಕು, ಭಾಲ್ಕಿ ಇದರ ನೋಂದಣಿ ಸಂಖ್ಯೆ: 
ಸನಿಬಿ / ವಿ4 / ನೋಂದಣಿ/ 33704/ 2003 - 04 , ದಿನಾಂಕ :31. 03.2004ನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು 
ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಮತ್ತು ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು, ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33(ಎನ್) ರನ್ವಯ ಈ ಸಂಘದ ಎಲ್ಲಾ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು , ಬೀದರ್ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ :31.03. 2010 ರಂದು ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ . ಆರ್ .975 

ಬೀದರ್ ಜಿಲ್ಲೆ, ಬೀದರ್‌. 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೆಶಕರ ಕಛೇರಿ, ನಂ .16, 11ನೇ ರಾಜಭವನ ರಸ್ತೆ, ಪಿ. ಬಿ. ನಂ .5309 , ಬೆಂಗಳೂರು 

- ಅಧಿಸೂಚನೆ 
ಸಂಖ್ಯೆ: ಕೃಮಾಇ:18: ಚುನಾವಣೆ:2008, ಬೆಂಗಳೂರು, ದಿನಾಂಕ:5ನೇ ಜೂನ್, 2010 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 
102 ಹಾಗೂ ನಿಯಮಾವಳಿಗಳು, 1968ರ ನಿಯಮ 88ಐ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ 
ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾದ ಜಿ. ರಾಮಚಂದ್ರ ಆದ ನಾನು, ಕೊಡಗು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಕೃಷಿ 
ಮಾರಾಟ ಮಂಡಳಿಗೆ ಆಯ್ಕೆಯಾದ ಸದಸ್ಯರ ಹೆಸರನ್ನು ಈ ಕೆಳಕಂಡಂತೆ ಪ್ರಕಟಿಸಿರುತ್ತೇನೆ. 
ಜಿಲ್ಲೆಯ ಹೆಸರು 

ಆಯ್ಕೆಯಾದ ಸದಸ್ಯರ ಹೆಸರು 
ಸಂಖ್ಯೆ 
ಕೊಡಗು 

ಶ್ರೀ ಪಿ.ಕೆ. ಶೇಷಪ್ಪ 
ಅಧ್ಯಕ್ಷರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕುಶಾಲನಗರ . 

ಜಿ. ರಾಮಚಂದ್ರ 
ನಿರ್ದೆಶಕರು. 


ಕ್ರಮ 


ಪಿ . ಆರ್980 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

೨೯೧೩ 
ಕಂದಾಯ ಇಲಾಖೆ 

ತಿದ್ದುಪಡಿ ಆದೇಶ| 
ಸಂಖ್ಯೆ : ಕಂಇ 94 ಎಲ್ ಆರ್‌ಎ 2010, ಬೆಂಗಳೂರು, ದಿನಾಂಕ:4ನೇ ಜೂನ್, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 48 ಎಲ್ ಆರ್‌ಎ 2008 ದಿನಾಂಕ:01.10 . 2008ರ ಪಟ್ಟಿಯ ಕ್ರ. ಸಂ .5ರಲ್ಲಿ 
“ಶ್ರೀಮತಿ ಸೀತಾಶಿವಾಜಿ ಚವ್ವಾಣ ” ಇವರ ಬದಲಾಗಿ “ಶ್ರೀಮತಿ ವಿದ್ಯಾ ಆನಂದ ಪಾಟೀಲ ” ನಂ .140 ನಿಂಗಾಪೂರಗಲ್ಲಿ, 
ಖಾನಾಪುರ ತಾಲ್ಲೂಕು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ನಾರಾಯಣ ಗೌಡ 
ಪಿ . ಆರ್.987 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 

ಪೋಲೀಸ್ ಇಲಾಖೆ 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ: 09 / ಅಸೂ / ಡಿಸಿಪಿ/ ಸಂಪೂ /2010 , ಬೆಂಗಳೂರು, ದಿನಾಂಕ:15ನೇ ಜೂನ್, 2010 

ಬೆಂಗಳೂರು ನಗರ - ಕಬ್ಬನ್‌ಪಾರ್ಕ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಲ್ಟನ್ ರಸ್ತೆಯು ಕಾಫಿಡೇ ವೃತ್ತದ 
ಕಡೆಯಿಂದ ದಕ್ಷಿಣ-ಉತ್ತರಾಭಿಮುಖವಾಗಿ ಹಾದು ನಂತರ ಬಲಕ್ಕೆ ತಿರುವು ಪಡೆದು ಪಶ್ಚಿಮ -ಪೂರ್ವಾಭಿಮುಖವಾಗಿ ಹಾದು 
ಹೋಗುತ್ತದೆ. ಈ ರಸ್ತೆಯಲ್ಲಿ ವಾಣಿಜ್ಯ ಸಂಕೀರ್ಣ, ಹೋಟೆಲ್, ವಾಸದ ಮನೆಗಳು ಮತ್ತು ಅಪಾರ್ಟ್‌ಮೆಂಟ್‌ಗಳಿದ್ದು, 
ರಸ್ತೆಯಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ 
ಅಡಚಣೆಯಾಗುತ್ತಿರುವುದಲ್ಲದೆ ಆಗಾಗ್ಗೆ ಸಂಚಾರ ಸ್ಥಗಿತಗೊಳ್ಳಲು ಕಾರಣವಾಗುತ್ತಿದೆ. ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಈ 
ರಸ್ತೆಯಲ್ಲಿ ಸುಗಮ ಸಂಚಾರದ ದೃಷ್ಟಿಯಿಂದ ರಸ್ತೆಯ ಪಶ್ಚಿಮದ ಕಡೆ ಕಾಫಿಡೇ ವೃತ್ತದ ಕಡೆಯಿಂದ ಎಡಭಾಗದಲ್ಲಿ ಮನೆ 
ನಂ.12 ರವರೆಗೆ ವಾಹನ ನಿಲುಗಡೆಗೆ ಹಾಗೂ ನಂ .12ರ ನಂತರ ಲ್ಯಾವೆಲ್ಲಿ ರಸ್ತೆವರೆಗೆ ಬಲಭಾಗ ಅಂದರೆ ದಕ್ಷಿಣ ಭಾಗದಲ್ಲಿ 
ವಾಹನಗಳ ನಿಲುಗಡೆಗೆ ಮತ್ತು ರಸ್ತೆಯ ಮತ್ತೊಂದು ಬದಿಯಲ್ಲಿ ವಾಹನ ನಿಲುಗಡೆಯನ್ನು ನಿಷೇಧಿಸುವುದು 
ಅವಶ್ಯಕವಾಗಿರುತ್ತದೆ. 

- ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಸ್ 
1960ರ ಪ್ರಕಾರ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಂಕರ ಬಿದರಿ, ಐಪಿಎಸ್ , ಪೊಲೀಸ್ ಕಮೀಷನರ್, 
ಬೆಂಗಳೂರು ನಗರ ಆದ ನಾನು ವಾಲ್ಟನ್ ರಸ್ತೆಯಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಹಾಗೂ ನಿಷೇಧ ಸಂಬಂಧ ಈ ಕೆಳಕಂಡಂತೆ 
ಆದೇಶಿಸಿರುತ್ತೇನೆ. 

" ವಾಲ್ಟನ್ ರಸ್ತೆಯಲ್ಲಿ ಕಾಫಿಡೇ ವೃತ್ತದ ಕಡೆಯಿಂದ ಪಶ್ಚಿಮದ ಕಡೆಗೆ ಅಂದರೆ ರಸ್ತೆಯ ಎಡಭಾಗ ಮನೆ 
ನಂ .12ರವರೆಗೆ ಹಾಗೂ ನಂ .12ರ ನಂತರ ರಸ್ತೆಯ ಬಲಭಾಗ ಅಂದರೆ ದಕ್ಷಿಣದ ಕಡೆಗೆ ಲ್ಯಾವೆಲ್ಲಿ ರಸ್ತೆಯ ತನಕ ವಾಹನ 
ನಿಲುಗಡೆಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಇದರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಪೂರ್ವ ಮತ್ತು ಉತ್ತರದ ಕಡೆಗೆ ವಾಹನಗಳ 
ನಿಲುಗಡೆಯನ್ನು ನಿಷೇಧಿಸಲಾಗಿದೆ ” 

ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ 
ಆಕ್ಟ್ 1960ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ವಾಹನ ನಿಲುಗಡೆ ವ್ಯವಸ್ಥೆ ಹಾಗೂ ನಿಷೇಧ 
ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ 
ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ:15 .06. 2010 ರಿಂದ ಜಾರಿಗೆ ತಂದು ಸೇತುವೆ ದುರಸ್ಥಿ ಕಾಮಗಾರಿ 
ಮುಗಿಯುವವರೆಗೂ ಜಾರಿಯಲ್ಲಿರುವಂತೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ :15 . 06.2010ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ 
ನೀಡಿರುತ್ತೇನೆ. 

ಶಂಕರ ಬಿದರಿ 
ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ . 


ಪಿ . ಆರ್ .989 


೨೯೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ , ಬಾಗಲಕೋಟೆ 

ಜ್ಞಾಪನ 
ಸಂಖ್ಯೆ: 21 - ಆಡಳಿತ - ಪ್ರಶಾಶಿ - ಕೈಹಾ/ ಶಿಕ್ತ - 26/ 2010 - 11 /1093, ದಿನಾಂಕ:15ನೇ ಜೂನ್, 2010 
ವಿಷಯ : ದೀರ್ಘಕಾಲ ಶಾಲಾ ಕೆಲಸಕ್ಕೆ ಹಾಜರಾಗದೆ ( ಗೈರ ಉಳಿದ) ಕುಮಾರಿ ಸಂಗೀತಾ ಮಲ್ಲನಗೌಡ ಪಾಟೀಲ, 

ಸಹ ಶಿಕ್ಷಕಿಯರು ಸರ್ಕಾರಿ ಪ್ರೌಢ ಶಾಲೆ, ಕಂದಗಲ್ಲ ತಾಲ್ಲೂಕು, ಹುನಗುಂದ ಇವರ ಮೇಲೆ ಶಿಸ್ತು ಕ್ರಮ 

ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರ ವರದಿ ದಿನಾಂಕ :03.05. 2010. 

2) ಈ ಕಛೇರಿಯ ಸಮಸಂಖ್ಯೆ ನೋಟೀಸ್ ದಿನಾಂಕ:11. 05. 2010. 
3) ದಿನಾಂಕ:15. 05 .2010ರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ನೀಡಿದ ಪ್ರಕಟಣೆ. 

4) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇl8 -ಸೇವಿ 2001 ಬೆಂಗಳೂರು, ದಿನಾಂಕ:14.09. 2001. 
ಪೀಠಿಕೆ: 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , ಹುನಗುಂದ ಇವರು ತಮ್ಮ ವಲಯದಲ್ಲಿಯ ಸರ್ಕಾರಿ ಪ್ರೌಢ ಶಾಲೆ, ಕಂದಗಲ್ಲ ತಾಲ್ಲೂಕು, 
ಹುನಗುಂದ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕುಮಾರಿ ಸಂಗೀತಾ ಮಲ್ಲನಗೌಡ ಪಾಟೀಲ, ಸಹ ಶಿಕ್ಷಕಿಯರು ಇವರು 
ದಿನಾಂಕ:17.10.2009 ರಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದಿದ್ದು ಇವರಿಗೆ ಸೇವೆಗೆ ಹಾಜರಾಗಲು ಸೂಚನಾ ಪತ್ರ 
ಕಳುಹಿಸಿದರೂ ಸೇವೆಗೆ ಹಾಜರಾಗಿಲ್ಲ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ 
ತೊಂದರೆಯಾಗಿರುವುದಾಗಿ ಉಲ್ಲೇಖ 1ರ ಪ್ರಕಾರ ವರದಿ ಸಲ್ಲಿಸಿದರು. ಈ ಶಿಕ್ಷಕಿಯರಿಗೆ 11 .05. 2010ರ ದಿನಾಂಕದಂದು ಈ 
ಕಛೇರಿಯಿಂದಲೂ ಸಹ ನೋಟೀಸ್ ಜಾರಿ ಮಾಡಿ ಅವರ ಗೈರು ಹಾಜರಾತಿ ಬಗ್ಗೆ ವಿವರಣೆಯೊಂದಿಗೆ ಈ ಕಛೇರಿಯ 
ಅನುಮತಿ ಪಡೆದು ಸೇವೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ತಪ್ಪಿದಲ್ಲಿ ಸೇವೆಯಿಂದ ವಜಾ ಮಾಡುವುದಾಗಿ ಸೂಚಿಸಲಾಗಿತ್ತು. 
ಇದಕ್ಕೂ ಪ್ರತಿಕ್ರಿಯಸದ ಈ ಶಿಕ್ಷಕಿಯರ ಮಾಹಿತಿಗೆ ದಿನಾಂಕ:15 .05.2010ರ ಪ್ರಜಾವಾಣಿ ದಿನಪತ್ರಿಕೆಯ ಮೂಲಕ ತಿಳುವಳಿಕೆ 
ನೀಡಲಾಗಿದ್ದರೂ ಈವರೆಗೂ ಈ ಶಿಕ್ಷಕಿಯರು ಸೇವೆಗೆ ಹಾಜರಾಗುವ ಬಗ್ಗೆ ಪ್ರತಿಕ್ರಿಯಿಸಿರುವುದಿಲ್ಲ. ಇದರಿಂದ ಇವರಿಗೆ 
ಸೇವೆಯಲ್ಲಿ ಮುಂದುವರಿಯುವ ಇಚ್ಛೆಯಿಲ್ಲವೆಂಬುದಾಗಿ ಪರಿಗಣಿಸಿ ಹಾಗೂ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ 
ಪಾಠ ಬೋಧನೆಗೆ ತೊಂದರೆಯಾಗಿರುವುದನ್ನು ಗಮನಿಸಿ ಈ ಶಿಕ್ಷಕರ ಮೇಲೆ ಕೆಳಗಿನಂತೆ ಕ್ರಮ ಜರುಗಿಸಲಾಗಿದೆ. 

ಆದೇಶ| 
ಪೀಠಿಕೆಯಲ್ಲಿ ವಿವರಿಸಲಾದ ಕಾರಣಗಳಿಂದ ಹಾಗೂ ದೀರ್ಘ ಅವಧಿಯಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದು 
ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆ ಮಾಡಿದ ಕುಮಾರಿ ಸಂಗೀತಾ ಮಲ್ಲನಗೌಡ ಪಾಟೀಲ, ಸಹ ಶಿಕ್ಷಕಿಯರು 
ಸರ್ಕಾರಿ ಪ್ರೌಢ ಶಾಲೆ, ಕಂದಗಲ್ಲ ತಾಲ್ಲೂಕು, ಹುನಗುಂದ ಇವರ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ 
ನಿಯಂತ್ರಣ ಮತ್ತು ಮೇಲ್ಮನವಿ 1957ರ ನಿಯಮ 9(2) ಸಿ ದಲ್ಲಿಯ ಅಧಿಕಾರ ಚಲಾಯಿಸಿ ಉಲ್ಲೇಖ 4ರ ಸರ್ಕಾರದ 
ಅಧಿಸೂಚನೆ ಮತ್ತು ಕೆ. ಸಿ.ಎಸ್.ಆರ್. ನಿಯಮ 108ರ ನಿಯಮದನ್ವಯ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದೆ. 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರು ಈ ಆದೇಶದ ವಿವರವನ್ನು ಸಂಬಂಧಿಸಿದ ಶಿಕ್ಷಕರ ಸೇವಾ 
ಪುಸ್ತಕದಲ್ಲಿ ತಪ್ಪದೇ ದಾಖಲಿಸಿ ಮುಂದಿನ ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 

ಉಪ ನಿರ್ದೇಶಕರು ( ಆಡಳಿತ) 
ಪಿ . ಆರ್. 990 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆ. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ , ಬಾಗಲಕೋಟೆ 

ಜ್ಞಾಪನ 
ಸಂಖ್ಯೆ: ಇl - ಆಡಳಿತ - ಪೈಶಾಶಿ -ಗೃಹಾ/ ಶಿಕ್ತ - 26/ 2010 - 11 / 1092, ದಿನಾಂಕ:15ನೇ ಜೂನ್, 2010 
ವಿಷಯ : ದೀರ್ಘಕಾಲ ಶಾಲಾ ಕೆಲಸಕ್ಕೆ ಹಾಜರಾಗದೆ ( ಗೈರ ಉಳಿದ) ಶ್ರೀ ತಿಪ್ಪಣ್ಣ ಯಮನಪ್ಪ ಬಬಲೇಶ್ವರ, ಸಹ 

ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ , ಚಿಂತಕಮಲದಿನ್ನಿ , ತಾಲ್ಲೂಕು ಹುನಗುಂದ ಇವರ ಮೇಲೆ 
ಶಿಸ್ತು ಕ್ರಮ ಕುರಿತು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೧೫ 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , ಹುನಗುಂದ ಇವರ ವರದಿ ದಿನಾಂಕ:03.05.2010. 

2) ಈ ಕಛೇರಿಯ ಸಮಸಂಖ್ಯೆ ನೋಟೀಸ್ ದಿನಾಂಕ:11 .05 .2010 . 
3) ದಿನಾಂಕ:15 .05. 2010ರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ನೀಡಿದ ಪ್ರಕಟಣೆ. 

4) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ18 -ಸೇವಿ 2001 ಬೆಂಗಳೂರು, ದಿನಾಂಕ :14 .09 .2001. 
ಪೀಠಿಕೆ: 

ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರು ತಮ್ಮ ವಲಯದಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 
ಚಿಂತಕಮಲದಿನ್ನಿ , ತಾಲ್ಲೂಕು ಹುನಗುಂದ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ತಿಪ್ಪಣ್ಣ ಯಮನಪ್ಪ ಬಬಲೇಶ್ವರ, ಸಹ 
ಶಿಕ್ಷಕರು ಇವರು ದಿನಾಂಕ: 29. 01.2009 ರಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದಿದ್ದು ಇವರಿಗೆ ಸೇವೆಗೆ ಹಾಜರಾಗಲು ಸೂಚನಾ 
ಪತ್ರ ಕಳುಹಿಸಿದರೂ ಸೇವೆಗೆ ಹಾಜರಾಗಿಲ್ಲ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ 
ತೊಂದರೆಯಾಗಿರುವುದಾಗಿ ಉಲ್ಲೇಖ 1ರ ಪ್ರಕಾರ ವರದಿ ಸಲ್ಲಿಸಿದರು. ಈ ಶಿಕ್ಷಕರಿಗೆ 11.05.2010ರ ದಿನಾಂಕದಂದು ಈ 
ಕಛೇರಿಯಿಂದಲೂ ಸಹ ನೋಟೀಸ್ ಜಾರಿ ಮಾಡಿ ಅವರ ಗೈರು ಹಾಜರಾತಿ ಬಗ್ಗೆ ವಿವರಣೆಯೊಂದಿಗೆ ಈ ಕಛೇರಿಯ 
ಅನುಮತಿ ಪಡೆದು ಸೇವೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ತಪ್ಪಿದಲ್ಲಿ ಸೇವೆಯಿಂದ ವಜಾ ಮಾಡುವುದಾಗಿ ಸೂಚಿಸಲಾಗಿತ್ತು. 
ಇದಕ್ಕೂ ಪ್ರತಿಕ್ರಿಯಸದ ಈ ಶಿಕ್ಷಕರ ಮಾಹಿತಿಗೆ ದಿನಾಂಕ :15. 05. 2010ರ ಪ್ರಜಾವಾಣಿ ದಿನಪತ್ರಿಕೆಯ ಮೂಲಕ ತಿಳುವಳಿಕೆ 
ನೀಡಲಾಗಿದ್ದರೂ ಈವರೆಗೂ ಈ ಶಿಕ್ಷಕರು ಸೇವೆಗೆ ಹಾಜರಾಗುವ ಬಗ್ಗೆ ಪ್ರತಿಕ್ರಿಯಿಸಿರುವುದಿಲ್ಲ. ಇದರಿಂದ ಇವರಿಗೆ ಸೇವೆಯಲ್ಲಿ 
ಮುಂದುವರಿಯುವ ಇಚ್ಛೆಯಿಲ್ಲವೆಂಬುದಾಗಿ ಪರಿಗಣಿಸಿ ಹಾಗೂ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ 
ಬೋಧನೆಗೆ ತೊಂದರೆಯಾಗಿರುವುದನ್ನು ಗಮನಿಸಿ ಈ ಶಿಕ್ಷಕರ ಮೇಲೆ ಕೆಳಗಿನಂತೆ ಕ್ರಮ ಜರುಗಿಸಲಾಗಿದೆ. 

ಆದೇಶ 
ಪೀಠಿಕೆಯಲ್ಲಿ ವಿವರಿಸಲಾದ ಕಾರಣಗಳಿಂದ ಹಾಗೂ ದೀರ್ಘ ಅವಧಿಯಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದು 
ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆ ಮಾಡಿದ ಶ್ರೀ ತಿಪ್ಪಣ್ಣ ಯಮನಪ್ಪ ಬಬಲೇಶ್ವರ , ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ, ಚಿಂತಕಮಲದಿನ್ನಿ , ತಾಲ್ಲೂಕು ಹುನಗುಂದ ಇವರ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ 
ನಿಯಂತ್ರಣ ಮತ್ತು ಮೇಲ್ಮನವಿ 1957ರ ನಿಯಮ 9(2) ಸಿ ದಲ್ಲಿಯ ಅಧಿಕಾರ ಚಲಾಯಿಸಿ ಉಲ್ಲೇಖ 4ರ ಸರ್ಕಾರದ 
ಅಧಿಸೂಚನೆ ಮತ್ತು ಕೆ. ಸಿ.ಎಸ್‌. ಆರ್‌. ನಿಯಮ 108ರ ನಿಯಮದನ್ವಯ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದೆ. 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರು ಈ ಆದೇಶದ ವಿವರವನ್ನು ಸಂಬಂಧಿಸಿದ ಶಿಕ್ಷಕರ ಸೇವಾ 
ಪುಸ್ತಕದಲ್ಲಿ ತಪ್ಪದೇ ದಾಖಲಿಸಿ ಮುಂದಿನ ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 

ಉಪ ನಿರ್ದೇಶಕರು ( ಆಡಳಿತ) 
ಪಿ . ಆರ್.991 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆ. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ , ಬಾಗಲಕೋಟೆ 

ಜ್ಞಾಪನ 
ಸಂಖ್ಯೆ: ಇl - ಆಡಳಿತ - ಪ್ರಶಾಶಿ - ಗೃಹಾ/ ಶಿಕ್ತ -26 /2010 - 11 /1091, ದಿನಾಂಕ: 15ನೇ ಜೂನ್, 2010 
ವಿಷಯ : ದೀರ್ಘಕಾಲ ಶಾಲಾ ಕೆಲಸಕ್ಕೆ ಹಾಜರಾಗದೆ ( ಗೈರ ಉಳಿದ) ಶ್ರೀಮತಿ ಡಿ. ಜೆ. ಸಮ್ಮತಶೆಟ್ಟಿ, ಸಹ ಶಿಕ್ಷಕಿಯರು 

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಚಿನಗುಂಡಿ, ತಾ : ಜಮಖಂಡಿ ಇವರ ಮೇಲೆ ಶಿಸ್ತು ಕ್ರಮ ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , ಜಮಖಂಡಿ ಇವರ ವರದಿ ದಿನಾಂಕ:03.05.2010. 

2) ಈ ಕಛೇರಿಯ ಸಮಸಂಖ್ಯೆ ನೋಟೀಸ್ ದಿನಾಂಕ:11.05. 2010 . 
3) ದಿನಾಂಕ:15. 05 .2010ರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ನೀಡಿದ ಪ್ರಕಟಣೆ. 

4 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ18 - ಸೇಇವಿ 2001 ಬೆಂಗಳೂರು, ದಿನಾಂಕ:14 . 09 . 2001 . 
ಪೀಠಿಕೆ : 

ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , ಜಮಖಂಡಿ ಇವರು ತಮ್ಮ ವಲಯದಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 
ಚಿನಗುಂಡಿ, ತಾ:ಜಮಖಂಡಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಮತಿ ಡಿ. ಜೆ. ಸಮ್ಮತಶೆಟ್ಟಿ , ಸಹ ಶಿಕ್ಷಕಿಯರು ಇವರು 


೨೯೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
ದಿನಾಂಕ:31.10. 2007 ರಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದಿದ್ದು ಇವರಿಗೆ ಸೇವೆಗೆ ಹಾಜರಾಗಲು ಸೂಚನಾ ಪತ್ರ 
ಕಳುಹಿಸಿದರೂ ಸೇವೆಗೆ ಹಾಜರಾಗಿಲ್ಲ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ 
ತೊಂದರೆಯಾಗಿರುವುದಾಗಿ ಉಲ್ಲೇಖ 1ರ ಪ್ರಕಾರ ವರದಿ ಸಲ್ಲಿಸಿದರು. ಈ ಶಿಕ್ಷಕಿಯರಿಗೆ 11.05. 2010ರ ದಿನಾಂಕದಂದು ಈ 
ಕಛೇರಿಯಿಂದಲೂ ಸಹ ನೋಟೀಸ್ ಜಾರಿ ಮಾಡಿ ಅವರ ಗೈರು ಹಾಜರಾತಿ ಬಗ್ಗೆ ವಿವರಣೆಯೊಂದಿಗೆ ಈ ಕಛೇರಿಯ 
ಅನುಮತಿ ಪಡೆದು ಸೇವೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು . ತಪ್ಪಿದಲ್ಲಿ ಸೇವೆಯಿಂದ ವಜಾ ಮಾಡುವುದಾಗಿ ಸೂಚಿಸಲಾಗಿತ್ತು. 
ಇದಕ್ಕೂ ಪ್ರತಿಕ್ರಿಯಸದ ಈ ಶಿಕ್ಷಕಿಯರ ಮಾಹಿತಿಗೆ ದಿನಾಂಕ:15.05 .2010ರ ಪ್ರಜಾವಾಣಿ ದಿನಪತ್ರಿಕೆಯ ಮೂಲಕ ತಿಳುವಳಿಕೆ 
ನೀಡಲಾಗಿದ್ದರೂ ಈವರೆಗೂ ಈ ಶಿಕ್ಷಕಿಯರು ಸೇವೆಗೆ ಹಾಜರಾಗುವ ಬಗ್ಗೆ ಪ್ರತಿಕ್ರಿಯಿಸಿರುವುದಿಲ್ಲ. ಇದರಿಂದ ಇವರಿಗೆ 
ಸೇವೆಯಲ್ಲಿ ಮುಂದುವರಿಯುವ ಇಚ್ಛೆಯಿಲ್ಲವೆಂಬುದಾಗಿ ಪರಿಗಣಿಸಿ ಹಾಗೂ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ 
ಪಾಠ ಬೋಧನೆಗೆ ತೊಂದರೆಯಾಗಿರುವುದನ್ನು ಗಮನಿಸಿ ಈ ಶಿಕ್ಷಕರ ಮೇಲೆ ಕೆಳಗಿನಂತೆ ಕ್ರಮ ಜರುಗಿಸಲಾಗಿದೆ. 

ಆದೇಶ 
ಪೀಠಿಕೆಯಲ್ಲಿ ವಿವರಿಸಲಾದ ಕಾರಣಗಳಿಂದ ಹಾಗೂ ದೀರ್ಘ ಅವಧಿಯಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದು 
ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆ ಮಾಡಿದ ಶ್ರೀಮತಿ ಡಿ. ಜೆ. ಸಮ್ಮತಶೆಟ್ಟಿ , ಸಹ ಶಿಕ್ಷಕಿಯರು, ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ, ಚಿನಗುಂಡಿ, ತಾಲ್ಲೂಕು ಜಮಖಂಡಿ ಇವರ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ 
ನಿಯಂತ್ರಣ ಮತ್ತು ಮೇಲ್ಮನವಿ 1957ರ ನಿಯಮ 9( 2) ಸಿ ದಲ್ಲಿಯ ಅಧಿಕಾರ ಚಲಾಯಿಸಿ ಉಲ್ಲೇಖ 4ರ ಸರ್ಕಾರದ 
ಅಧಿಸೂಚನೆ ಮತ್ತು ಕೆ. ಸಿ. ಎಸ್.ಆರ್. ನಿಯಮ 108ರ ನಿಯಮದನ್ವಯ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದೆ. 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಮಖಂಡಿ ಇವರು ಈ ಆದೇಶದ ವಿವರವನ್ನು ಸಂಬಂಧಿಸಿದ ಶಿಕ್ಷಕರ ಸೇವಾ 
ಪುಸ್ತಕದಲ್ಲಿ ತಪ್ಪದೇ ದಾಖಲಿಸಿ ಮುಂದಿನ ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 

ಉಪ ನಿರ್ದೇಶಕರು ( ಆಡಳಿತ) 
ಪಿ . ಆರ್ .992 

ಸಾರ್ವಜನಿಕ ಶಿಕ್ಷಣ ಇಲಾಖೆ , ಬಾಗಲಕೋಟೆ. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ , ಬಾಗಲಕೋಟೆ 

ಜ್ಞಾಪನ 
ಸಂಖ್ಯೆ: 21 - ಆಡಳಿತ - ಪೈಶಾಶಿ - ಗೃಹಾ/ ಶಿಕ್ತ - 26 /2010 - 11/ 1090, ದಿನಾಂಕ :15ನೇ ಜೂನ್, 2010 
ವಿಷಯ : ದೀರ್ಘಕಾಲ ಶಾಲಾ ಕೆಲಸಕ್ಕೆ ಹಾಜರಾಗದೆ ( ಗೈರ ಉಳಿದ) ಶ್ರೀಮತಿ ಶೋಭಾ ಜಿ. ಸಾಲಿಮಠ, ಸಹ 

ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಮರಾವತಿ, ತಾ : ಹುನಗುಂದ ಇವರ ಮೇಲೆ ಶಿಸ್ತು 

ಕ್ರಮ ಕುರಿತು. 
ಉಲ್ಲೇಖ: 1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರ ವರದಿ ದಿನಾಂಕ:03.05.2010. 

2) ಈ ಕಛೇರಿಯ ಸಮಸಂಖ್ಯೆ ನೋಟೀಸ್ ದಿನಾಂಕ:11.05.2010 . 
3) ದಿನಾಂಕ:15.05.2010ರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ನೀಡಿದ ಪ್ರಕಟಣೆ. 
4) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇl8 -ಸೇವಿ2001 ಬೆಂಗಳೂರು, ದಿನಾಂಕ:14.09. 2001. 


ಪೀಠಿಕೆ: 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರು ತಮ್ಮ ವಲಯದಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 
ಅಮರಾವತಿ, ತಾ : ಹುನಗುಂದ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಮತಿ ಶೋಭಾ ಜಿ. ಸಾಲಿಮಠ, ಸಹ ಶಿಕ್ಷಕಿಯರು 
ಇವರು ದಿನಾಂಕ:06.01.2009 ರಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದಿದ್ದು ಇವರಿಗೆ ಸೇವೆಗೆ ಹಾಜರಾಗಲು ಸೂಚನಾ ಪತ್ರ 
ಕಳುಹಿಸಿದರೂ ಸೇವೆಗೆ ಹಾಜರಾಗಿಲ್ಲ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ 
ತೊಂದರೆಯಾಗಿರುವುದಾಗಿ ಉಲ್ಲೇಖ 1ರ ಪ್ರಕಾರ ವರದಿ ಸಲ್ಲಿಸಿದರು. ಈ ಶಿಕ್ಷಕಿಯರಿಗೆ 11.05. 2010ರ ದಿನಾಂಕದಂದು ಈ 
ಕಛೇರಿಯಿಂದಲೂ ಸಹ ನೋಟೀಸ್ ಜಾರಿ ಮಾಡಿ ಅವರ ಗೈರು ಹಾಜರಾತಿ ಬಗ್ಗೆ ವಿವರಣೆಯೊಂದಿಗೆ ಈ ಕಛೇರಿಯ 
ಅನುಮತಿ ಪಡೆದು ಸೇವೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ತಪ್ಪಿದಲ್ಲಿ ಸೇವೆಯಿಂದ ವಜಾ ಮಾಡುವುದಾಗಿ ಸೂಚಿಸಲಾಗಿತ್ತು. 
ಇದಕ್ಕೂ ಪ್ರತಿಕ್ರಿಯಸದ ಈ ಶಿಕ್ಷಕಿಯರ ಮಾಹಿತಿಗೆ ದಿನಾಂಕ: 15.05 . 2010ರ ಪ್ರಜಾವಾಣಿ ದಿನಪತ್ರಿಕೆಯ ಮೂಲಕ ತಿಳುವಳಿಕೆ 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೫, ೨೦೧೦ 

೨೯೧೭ 
ನೀಡಲಾಗಿದ್ದರೂ ಈವರೆಗೂ ಈ ಶಿಕ್ಷಕಿಯರು ಸೇವೆಗೆ ಹಾಜರಾಗುವ ಬಗ್ಗೆ ಪ್ರತಿಕ್ರಿಯಿಸಿರುವುದಿಲ್ಲ. ಇದರಿಂದ ಇವರಿಗೆ 
ಸೇವೆಯಲ್ಲಿ ಮುಂದುವರಿಯುವ ಇಚ್ಛೆಯಿಲ್ಲವೆಂಬುದಾಗಿ ಪರಿಗಣಿಸಿ ಹಾಗೂ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ 
ಪಾಠ ಬೋಧನೆಗೆ ತೊಂದರೆಯಾಗಿರುವುದನ್ನು ಗಮನಿಸಿ ಈ ಶಿಕ್ಷಕರ ಮೇಲೆ ಕೆಳಗಿನಂತೆ ಕ್ರಮ ಜರುಗಿಸಲಾಗಿದೆ. 

ಆದೇಶ | 
ಪೀಠಿಕೆಯಲ್ಲಿ ವಿವರಿಸಲಾದ ಕಾರಣಗಳಿಂದ ಹಾಗೂ ದೀರ್ಘ ಅವಧಿಯಿಂದ ಶಾಲಾ ಕೆಲಸಕ್ಕೆ ಗೈರು ಉಳಿದು 
ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆ ಮಾಡಿದ ಶ್ರೀಮತಿ ಶೋಭಾ ಜಿ. ಸಾಲಿಮಠ, ಸಹ ಶಿಕ್ಷಕಿಯರು, ಸರ್ಕಾರಿ 
ಹಿರಿಯ ಪ್ರಾಥಮಿಕ ಶಾಲೆ , ಅಮರಾವತಿ , ತಾಲ್ಲೂಕು ಹುನಗುಂದ ಇವರ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ 
ನಿಯಂತ್ರಣ ಮತ್ತು ಮೇಲ್ಮನವಿ 1957ರ ನಿಯಮ 9( 2) ಸಿ ದಲ್ಲಿಯ ಅಧಿಕಾರ ಚಲಾಯಿಸಿ ಉಲ್ಲೇಖ 4ರ ಸರ್ಕಾರದ 
ಅಧಿಸೂಚನೆ ಮತ್ತು ಕೆ. ಸಿ.ಎಸ್‌.ಆರ್‌. ನಿಯಮ 108ರ ನಿಯಮದನ್ವಯ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದೆ. 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹುನಗುಂದ ಇವರು ಈ ಆದೇಶದ ವಿವರವನ್ನು ಸಂಬಂಧಿಸಿದ ಶಿಕ್ಷಕರ ಸೇವಾ 
ಪುಸ್ತಕದಲ್ಲಿ ತಪ್ಪದೇ ದಾಖಲಿಸಿ ಮುಂದಿನ ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 

ಉಪ ನಿರ್ದೇಶಕರು ( ಆಡಳಿತ) 
ಪಿ . ಆರ್ . 993 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ವಾಕೈ23 ಜಕೈಸೇ 2010 , ಬೆಂಗಳೂರು, ದಿನಾಂಕ: 19ನೇ ಜೂನ್, 2010 
ವಿಷಯ : ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಾಯಕ ನಿರ್ದೆಶಕರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಕುರಿತು . 

ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಾಯಕ ನಿರ್ದೆಶಕರ ವೃಂದದ ತಾತ್ಕಾಲಿಕ ಕರಡು ಜೇಷ್ಠತಾ ಪಟ್ಟಿಯನ್ನು 
ದಿನಾಂಕ:01. 01.2010 ರಲ್ಲಿದ್ದಂತೆ ತಯಾರಿಸಿ, ಇದಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಿರುವಂತೆ ಪ್ರಕಟಿಸಿದೆ. ಆ 
ಕುರಿತಂತೆ ಯಾವುದೇ ಆಕ್ಷೇಪಣೆ/ ಸಲಹೆಗಳಿದ್ದಲ್ಲಿ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟಿಸಿದ 15 ದಿನಗಳೊಳಗೆ ಸರ್ಕಾರದ 
ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಬೆಂಗಳೂರು ಇವರಿಗೆ ತಲುಪುವಂತೆ ಸಲ್ಲಿಸಲು 
ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಎಸ್ . ಗಣಪತಿ 
ಸರ್ಕಾರದ ಉಪ ಕಾರ್ಯದರ್ಶಿ , 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ದಿನಾಂಕ:01.01.2010ರಲ್ಲಿದ್ದಂತೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಾಯಕ ನಿರ್ದೆಶಕರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ. 

ವೇತನ ಶ್ರೇಣಿ ರೂ .12000 - 22650 
ಅಧಿಕಾರಿಗಳ ಹೆಸರು ನೇರ | ಜನ್ಮ | ಸೇವೆಗೆ ಪ್ರಸ್ತುತ ಹುದ್ದೆಯಲ್ಲಿ ಜೇಷ್ಠತೆಗೆ | ಷರಾ 
ಶ್ರೀಯುತರಾದ ನೇಮಕಾತಿ | ದಿನಾಂಕ | ಸೇರಿದ | ಮುಂಬಡ್ತಿ / ಅರ್ಹತಾ 
ಮುಂಬಡ್ತಿ ಇತರೆ 

ದಿನಾಂಕ ಹೊಂದಿದ ದಿನಾಂಕ ದಿನಾಂಕ 
1. | ಎಸ್. ಜಗದೀಶ್ 

ಮುಂಬಡ್ತಿ 10 .01.1959 16. 01.1986| 06 . 02 .2008 06.02.2008 | - 
2 . | ಎಸ್ .ಎಸ್. ಫಡಕೆ 

ಮುಂಬಡ್ತಿ 07.07.1963 16 . 01.1986 06. 02.2008 06.02 .2008 
3, ದಿನೇಶ್ ಕೆ. ಹೆಬ್ಬಾರ್ ಮುಂಬಡ್ತಿ 30.10 .1962 16 .01.1986 06.02 . 2008 06.02.2008 

| ವೈ .ಎನ್. ಹಾವರ್ಗಿ ಮುಂಬಡ್ತಿ (01.06.1962 16 .01.1986 | 06.02.2008 06.02.2008 
5. ( ಎಂ .ಎಸ್. ಅತ್ತೀಮರದ್ ಮುಂಬಡ್ತಿ | 25.05 .1963 16 .01.1986 | 06 .02.2008 06 .02 .2008 


(d 


8 


೨೯೧೮ 


ಅಧಿಕಾರಿಗಳ ಹೆಸರು 
ಶ್ರೀಯುತರಾದ 


WS/ 


6. ಬಿ . ಆರ್ . ಯೋಗೀಶ್ 


- 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

ಭಾಗ- ೩ 
ನೇರ | ಜನ್ಯ ಸೇವೆಗೆ ಪ್ರಸ್ತುತ ಹುದ್ದೆಯಲ್ಲಿ ಜೇಷ್ಠತೆಗೆ | ಷರಾ 
ನೇಮಕಾತಿ ದಿನಾಂಕ ಸೇರಿದ 

ಅರ್ಹತಾ 
ಮುಂಬಡ್ತಿ ಇತರೆ 

ದಿನಾಂಕ ಹೊಂದಿದ ದಿನಾಂಕ ದಿನಾಂಕ 
ಮುಂಬಡ್ತಿ 22 . 07.1967 22 .11.1990 | 06. 02 .2008 06.02.2008 | 
ಮುಂಬಡ್ತಿ 29.11.1964 16 . 01.1986 | 05. 05. 2008 05.05.2008 - 
ಮುಂಬಡ್ತಿ 01.06 .1965 16 . 01.1986 | 05 .05 . 2008 05.05 . 2008 
ಮುಂಬಡ್ತಿ | 12.03.1965 01. 09 .1989 | 05 .05.2008 | 05.05.2008 
ಮುಂಬಡ್ತಿ 01.06. 1966 18.12 .1990 | 05 . 05 . 2008 05. 05 . 2008 


7 . | ವೀರೇಶ್ ಎಸ್ . ಧವಳೆ 


8 . ಆರ್‌. ಲಿಂಗರಾಜು 


9 . | ಸಿ . ರವಿಕುಮಾರ್ 


10. ವಾಸುದೇವ ದೊಡ್ಡಮನಿ 


11 . | ಎನ್ . ಟಿ. ನೆಗಳೂರು 


ಮುಂಬಡಿ | 01. 06 .1964 _12. 09 .1988 


27. 02 . 2009 


27 . 02 .2009 


12. | ಸಫಾರೆ ಶ್ರೀನಿವಾಸ 

ಮುಂಬಡ್ತಿ 01.06.1966 12 . 09.1988 | 27.02.2009 27.02 .2009 
ಜನಾರ್ಧನ್ 

ಮುಂಬಡ್ತಿ 24.05.1964 12 .09.1988 | 27 .02.2009 27. 02 . 2009 
14 . | ಗಂಗಯ್ಯ ಮುಂಬಡ್ತಿ 23.02.1963 28.11.1991 _ 27.02 .2009 27. 02 . 2009 | 

ಎಂ .ಎಸ್ . ಗಣಪತಿ 
ಪಿ . ಆರ್ .994 

ಸರ್ಕಾರದ ಉಪ ಕಾರ್ಯದರ್ಶಿ , 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ . 
ಸೂಪರಿಂಟೆಂಡಿಂಗ್ ಇಂಜಿನೀಯರರ ಕಛೇರಿ, ರಾಷ್ಟ್ರೀಯ ಹೆದ್ದಾರಿ ವೃತ್ತ , ಧಾರವಾಡ-1 

ಅಧಿಸೂಚನೆ 
ನಂ .ರಾಹೆವೃ :ಧಾಸಿ-1: 2010 - 11 / 466 , ದಿನಾಂಕ:23ನೇ ಜೂನ್, 2010 
ವಿಷಯ : ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಧಾರವಾಡ ಕಾರ್ಯಾಲಯದ ಪ್ರಭಾರ ವಹಿಸಿಕೊಂಡ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ನಂ . ಸಂ .ಲೋಇ:60:ಸೇಎಸು:2010 , ದಿನಾಂಕ:17.06.2010. 

ನಾನು ಇಂದು ದಿನಾಂಕ: 21.06.2010 ಪೂರ್ವಾಹ್ನ ಸೂಪರಿಂಟೆಂಡಿಂಗ್ ಇಂಜಿನೀಯರರು ರಾಷ್ಟ್ರೀಯ ಹೆದ್ದಾರಿ 
ವೃತ್ತ ಧಾರವಾಡದ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಂಡಿದ್ದೇನೆ. 

ನನ್ನನ್ನುದ್ದೇಶಿಸಿ ಬರೆಯುವ ಎಲ್ಲಾ ಅರೇ ಸರ್ಕಾರಿ ಪತ್ರಗಳು ಮತ್ತು ರಹಸ್ಯ ಪತ್ರಗಳನ್ನು ಕಳುಹಿಸುವ ವಿಳಾಸ ಈ 
ಕೆಳಗಿನಂತಿದೆ. 
ಶ್ರೀ ಅರವಿಂದ ಡಿ. ಕಣಗಿಲ್, 

ಕೆ. ಇ . ಎಸ್ . 
ಸೂಪರಿಂಟೆಂಡಿಂಗ್ ಇಂಜಿನೀಯರರು, ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಜಿಲ್ಲಾಧಿಕಾರಿಗಳ ಆವರಣ , 
ಧಾರವಾಡ- 580 001. 
ಕಛೇರಿ ದೂರವಾಣಿ ಸಂಖ್ಯೆ: 0836 2448545 
ವೈಯಕ್ತಿಕ ( ಕಛೇರಿ) : 0836 2741713 
ಫ್ಯಾಕ್ಸ್ : 

0836 2741871 
ಮೊಬೈಲ್ : 9845326025 . 

ಅರವಿಂದ ಡಿ. ಕಣಗಿಲ್ 
ಸೂಪರಿಂಟೆಂಡಿಂಗ್ ಇಂಜಿನೀಯರರು, 
ರಾಷ್ಟ್ರೀಯ ಹೆದ್ದಾರಿ ವೃತ್ತ , ಧಾರವಾಡ. 


ಪಿ . ಆರ್ .1006 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ , ಗುರುವಾರ ಜುಲೈ ೧೫, ೨೦೧೦ 

೨೯೧೯ 
ಪೊಲೀಸ್ ಇಲಾಖೆ 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ : 11 /ಅಸೂ / ಡಿಸಿಪಿ/ ಸಂಪೂ / 2010, ಬೆಂಗಳೂರು, ದಿನಾಂಕ: 25ನೇ ಜೂನ್, 2010 
ಬೆಂಗಳೂರು ನಗರ - ಹೈಗೌಂಡ್ಸ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಸಂಪಿಗೆ ರಸ್ತೆಯಲ್ಲಿ ಇತ್ತೀಚಿಗೆ 
ಪಶ್ಚಿಮ ಭಾಗದಲ್ಲಿ “ ಮಂತ್ರಿ ಷಾಪಿಂಗ್ ಮಾಲ್ ಪ್ರಾರಂಭವಾಗಿದ್ದು, ಇದರ ಆಕರ್ಷಣೆಯಿಂದ ನಗರದ ನಾನಾ ಕಡೆಯಿಂದ 
ಸಾರ್ವಜನಿಕರು ವ್ಯವಹಾರ ನಿಮಿತ್ತ ಪ್ರತಿನಿತ್ಯ ವಾಹನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಸ್ಥಳದಲ್ಲಿ 
ವಾಹನಗಳ ನಿಲುಗಡೆಗೆ ಸೂಕ್ತವಾದ ಸ್ಥಳಾವಕಾಶದ ಅಭಾವದಿಂದಾಗಿ ಸಂಪಿಗೆ ರಸ್ತೆ ಹಾಗೂ ಕ್ರಾಸ್ ರಸ್ತೆಗಳಲ್ಲಿ ವಾಹನಗಳನ್ನು 
ನಿಲುಗಡೆ ಮಾಡುತ್ತಿರುವ ಕಾರಣ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಹನ ಸಂಚಾರ ಅಧಿಕಗೊಂಡು ಸುಗಮ ಸಂಚಾರಕ್ಕೆ ಅಡ್ಡಿ 
ಉಂಟಾಗುತ್ತಿರುವುದು ಮತ್ತು ವಾಹನ ಸಂಚಾರದಲ್ಲಿ ನಿಧಾನಗತಿ ಹಾಗೂ ಆಗಾಗ್ಗೆ ಸಂಚಾರ ಸ್ಥಗಿತಗೊಳ್ಳುತ್ತಿರುವುದು 
ಸಾಮಾನ್ಯವಾಗಿದೆ. ಹಾಗೆಯೇ ಇದೇ ರಸ್ತೆಯಲ್ಲಿ ಬಿ.ಬಿ. ಎಂ. ಪಿ. ಕಛೇರಿಗೆ, ಗಾಂಧಿನಗರ ಕ್ಷೇತ್ರದ ಶಾಸಕರ ಕಛೇರಿ ಮತ್ತು 
ಇಬ್ಬರು ನಗರ ಸಭಾ ಸದಸ್ಯರ ಕಛೇರಿಗಳಿದ್ದು, ಈ ಕಛೇರಿಗಳಿಗೆ ಕಾರ್ಯನಿಮಿತ್ತ ಭೇಟಿ ನೀಡುವ ಕಾರ್ಯಕರ್ತರ 
ವಾಹನಗಳಿಗೆ ನಿಲುಗಡೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿರುತ್ತದೆ. ಈ ರಸ್ತೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಚಾರ 
ದಟ್ಟಣೆಯನ್ನು ವ್ಯವಸ್ಥಿತವಾಗಿ ನಿಯಂತ್ರಿಸಲು ಹಾಗೂ ಸಂಚಾರವು ಸರಾಗವಾಗಿ ಚಲಿಸಲು ಸಹಾಯಕವಾಗುವಂತೆ 
ನೋಡಿಕೊಳ್ಳಲು ವಾಹನಗಳ ನಿಲುಗಡೆ ವ್ಯವಸ್ಥೆ ಹಾಗೂ ನಿಷೇಧಗಳನ್ನು ಒಳಗೊಂಡಂತೆ ಮಾರ್ಪಾಡುಗಳನ್ನು ಮಾಡುವುದು 
ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಸ್ 
1960ರ ಪ್ರಕಾರ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಂಕರ ಬಿದರಿ , ಐಪಿಎಸ್, ಪೊಲೀಸ್ ಕಮೀಷನರ್ , 
ಬೆಂಗಳೂರು ನಗರ ಆದ ನಾನು ವಾಹನ ನಿಲುಗಡೆ ವ್ಯವಸ್ಥೆ ಹಾಗೂ ನಿಷೇಧ ಸಂಬಂಧ ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ. 
ವಾಹನಗಳ ನಿಲುಗಡೆ ನಿಷೇಧ: 
1. ಸಂಪಿಗೆ ರಸ್ತೆ ರಾಜೀವ್‌ಗಾಂಧಿ ವೃತ್ತದಿಂದ ಸಂಪಿಗೆ ಚಿತ್ರಮಂದಿರ ಜಂಕ್ಷನ್‌ವರೆಗೆ ರಸ್ತೆಯ ಪಶ್ಚಿಮ 

ಭಾಗಕ್ಕೆ ಎಲ್ಲಾ ಮಾದರಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 
ರಾಜೀವ್‌ಗಾಂಧಿ ವೃತ್ತದಿಂದ ಕೃಷ್ಣಭವನ ಕ್ರಾಸ್ ರಸ್ತೆ ಜಂಕ್ಷನ್‌ವರೆಗೆ ಪೂರ್ವ ಭಾಗದಲ್ಲಿ 
( ಜಂಟಿ ಆಯುಕ್ತರು, ಪಶ್ಚಿಮ ವಲಯ , ಬಿಬಿಎಂಪಿ ಕಛೇರಿಯ ಮುಂಭಾಗದಲ್ಲಿ ಅಂದರೆ 
ಸೌತ್ ಸೆಂಟ್ರಲ್ ರಸ್ತೆ ಜಂಕ್ಷನ್‌ನಿಂದ 103 ಅಡಿಗಳಷ್ಟು ಸ್ಥಳವನ್ನು ಹೊರತುಪಡಿಸಿ) ಎಲ್ಲಾ 

ಮಾದರಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 
2. ಸೌತ್ ಸೆಂಟ್ರಲ್ ರಸ್ತೆ : ಸಂಪಿಗೆ ರಸ್ತೆ ಜಂಕ್ಷನ್‌ನಿಂದ ಸಿರೂರ್ ಪಾರ್ಕ್ ರಸ್ತೆ ಜಂಕ್ಷನ್‌ವರೆಗೆ ರಸ್ತೆಯ ಉತ್ತರ 

ಭಾಗದಲ್ಲಿ ಬಿ.ಬಿ. ಎಂ . ಪಿ. ಕಛೇರಿ, ಶಾಸಕರ ಕಛೇರಿ, ನಗರ ಸಭಾ ಸದಸ್ಯರ ಕಛೇರಿ 
ಮುಂಭಾಗ 300 ಅಡಿಗಳಷ್ಟು ಸ್ಥಳವನ್ನು ಹೊರತುಪಡಿಸಿ ಉಳಿದ 82 ಅಡಿಗಳಷ್ಟು ಉದ್ದ 

ಎಲ್ಲಾ ಮಾದರಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 
ವಾಹನಗಳ ನಿಲುಗಡೆ ವ್ಯವಸ್ಥೆ : 
1. ಸಂಪಿಗೆ ರಸ್ತೆ: ಸಂಪಿಗೆ ರಸ್ತೆಯಲ್ಲಿರುವ ಜಂಟಿ ಆಯುಕ್ತರು, ಪಶ್ಚಿಮ ವಲಯ , ಬಿ. ಬಿ. ಎಂ . ಪಿ. ಕಛೇರಿಯ 

ಮುಂಭಾಗದಲ್ಲಿ ಅಂದರೆ ಸೌತ್ ಸೆಂಟ್ರಲ್ ರಸ್ತೆ, ಜಂಕ್ಷನ್‌ನಿಂದ ಕೃಷ್ಣ ಭವನ ಕ್ರಾಸ್ ರಸ್ತೆ 
ಕಡೆಗೆ 103 ಅಡಿಗಳಷ್ಟು ಸ್ಥಳದಲ್ಲಿ ಕಛೇರಿಯ ಕಾರ್ಯಕರ್ತರ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ 

ವಾಹನಗಳ ನಿಲುಗಡೆಗೆ ಅನುವು ಮಾಡಿಕೊಡಲಾಗಿದೆ. 
2 . ಸೌತ್ ಸೆಂಟ್ರಲ್ ರಸ್ತೆ: ಸಂಪಿಗೆ ರಸ್ತೆ ಜಂಕ್ಷನ್‌ನಿಂದ ಸಿರೂರ್ ಪಾರ್ಕ್ ರಸ್ತೆ ಜಂಕ್ಷನ್ ವರೆಗೆ ರಸ್ತೆಯ ಉತ್ತರ 

ಭಾಗದಲ್ಲಿ 300 ಅಡಿಗಳಷ್ಟು ಸ್ಥಳದಲ್ಲಿ ಕಛೇರಿಯ ಕಾರ್ಯಕರ್ತರ ದ್ವಿಚಕ್ರ ಮತ್ತು ನಾಲ್ಕು 
ಚಕ್ರದ ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. 


೨೯೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ 
ಆಕ್ಟ್ 1960ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ವಾಹನ ನಿಲುಗಡೆ ವ್ಯವಸ್ಥೆ ಹಾಗೂ ನಿಷೇಧ 
ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ 
ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ:25.06.2010 ರಿಂದ ಜಾರಿಗೆ ತಂದು ಸೇತುವೆ ದುರಸ್ತಿ ಕಾಮಗಾರಿ 
ಮುಗಿಯುವವರೆಗೂ ಜಾರಿಯಲ್ಲಿರುವಂತೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ : 25 . 06.2010ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ 
ನೀಡಿರುತ್ತೇನೆ. 

ಶಂಕರ ಬಿದರಿ 
ಪಿ. ಆರ್.1005 

ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ . 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ 

ನ್ಯಾಯಾಲಯ , ಬಳ್ಳಾರಿ ವಿಭಾಗ, ದಾವಣಗೆರೆ 

ಸಂಖ್ಯೆ: ಎಎಲ್‌ಸಿಡಿ / ಪಿಜಿಎ/ ಸಿಆರ್ - 41/2010 
ಅರ್ಜಿದಾರರು : 

ಪ್ರತಿವಾದಿಗಳು 
ಶ್ರೀ ಮಂಜುನಾಥ ಹಾಗೂ 3 ಜನ ಮಕ್ಕಳು ಆಂಜನೇಯ ವ್ಯವಸ್ಥಾಪಕರು, ಶ್ರೀ ಆಂಜನೇಯ ಕಾಟನ್ ಮಿಲ್ಸ್ 
ಬಡಾವಣೆ, ಬಾಡಾ ಕ್ರಾಸ್ , ತೋಳಹುಣಸೆ, ದಾವಣಗೆರೆ ಪ್ರೈವೇಟ್ ಲಿ., ಬಾಡಾ ಕ್ರಾಸ್, ತೋಳಹುಣಸೆ, ದಾವಣಗೆರೆ 
ತಾಲ್ಲೂಕು. 

ತಾಲ್ಲೂಕು. 

ಪ್ರಕಟಣೆ 
ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಯಪಡಿಸುವುದೇನೆಂದರೆ , ಮೇಲ್ಕಂಡ 
ಅರ್ಜಿದಾರರು ಈ ಪ್ರಾಧಿಕಾರದ ನ್ಯಾಯಾಲಯದಲ್ಲಿ ದಿನಾಂಕ:15 .05.2010ರಂದು ಉಪಧನ ಪಾವತಿ ಕಾಯ್ದೆ - 1972 ಹಾಗೂ 
ಅದರಡಿಯ ಕರ್ನಾಟಕ ನಿಯಮಾವಳಿಗಳು- 1973 ರಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಸದರಿ ಅರ್ಜಿಯಲ್ಲಿ ತಮ್ಮ ಪತ್ನಿ ಶ್ರೀಮತಿ 
ಭಾಗ್ಯಮ್ಮ ಕೋಂ ಮಂಜುನಾಥ, ಇವರು ಮೇಲ್ಕಂಡ ಪ್ರತಿವಾದಿ ಸಂಸ್ಥೆಯಲ್ಲಿ 13 ವರ್ಷಗಳ ಸೇವೆ ಸಲ್ಲಿಸಿದ್ದು, ನಂತರದಲ್ಲಿ 
ದಿನಾಂಕ:03.03. 2009ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ಪ್ರಕಾರ ಬರಬೇಕಾದ 
ಉಪಧನವನ್ನು ಕೊಡಿಸಿಕೊಡಬೇಕೆಂದು ಪ್ರಾರ್ಥಿಸಿರುತ್ತಾರೆ. 

ಸದರಿ ಪ್ರಕರಣದ ವಿಚಾರಣೆಯು ಈ ನ್ಯಾಯಾಲಯದಲ್ಲಿ ಪ್ರಸಕ್ತದಲ್ಲಿ ನಡೆಯುತ್ತಿದ್ದು , ಈ ಬಗ್ಗೆ ಆದೇಶ 
ಹೊರಡಿಸಬೇಕಾಗಿರುವುದರಿಂದ, ಮೇಲೆ ಸೂಚಿಸಿರುವ ಪ್ರಕರಣದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ, ಬೇರೆ ಯಾರಾದರೂ 
ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ ವಾರಸುದಾರರು/ ಜೀವಂತ ಕುಟುಂಬ ಸದಸ್ಯರು ಎಂದು ಪರಿಗಣಿಸಲು 
ಪ್ರಾರ್ಥಿಸುವುದಾದಲ್ಲಿ, ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ಮೂವತ್ತು( 30 ) ದಿನಗಳೊಳಗಾಗಿ ತಮ್ಮ 
ಲಿಖಿತ ಆಕ್ಷೇಪಣೆಗಳನ್ನು , ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಸೂಕ್ತ ಮೂಲ ದಾಖಲೆಗಳು ಹಾಗೂ ಇತರೆ 
ಸಾಕ್ಷಾಧಾರಗಳೊಂದಿಗೆ, ಈ ಪ್ರಾಧಿಕಾರದ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಈ ರಾಜ್ಯಪತ್ರದಲ್ಲಿ ವಿಧಿಸಿರುವ ಮೇಲ್ಕಂಡ ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲವೆಂದು 
ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ. 

ಡಾ : ಶ್ರೀಪಾದ ಎಸ್.ಬಿ . 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಉಪಧನ 
ಪಾವತಿ ಕಾಯ್ದೆ , ನಿಯಂತ್ರಣಾಧಿಕಾರಿಗಳು , 

ಬಳ್ಳಾರಿ ವಿಭಾಗ , ದಾವಣಗೆರೆ. 


ಪಿ . ಆರ್. 868 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೨೧ 
ಕರ್ನಾಟಕ ಸರ್ಕಾರ 

ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೆಶಕರ ಕಛೇರಿ, ನಂ . 16 , IIನೇ ರಾಜಭವನ ರಸ್ತೆ , ಪಿ. ಬಿ. ನಂ .5309 , ಬೆಂಗಳೂರು 

ಅಧಿಸೂಚನೆ 
ಸಂ:ಕೃಮಾಇ / 226 /ನಿಯವಿ/ 2009, ಬೆಂಗಳೂರು, ದಿನಾಂಕ:3ನೇ ಏಪ್ರಿಲ್ , 2010 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ ) ಅಧಿನಿಯಮ , 1966ರ ಕಲಂ 4ನ್ನು 
ಓದಿ ಕಲಂ 96ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ : ಸಣ / 15 / 
ಎಂಆ‌ಇ(1)/ 2008 ( ಭಾಗ), ದಿನಾಂಕ:30 - 03 - 2010ರ ಮೂಲಕ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯನ್ನು ಕಾರಟಗಿ ಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಕಾರಟಗಿ, ಕನಕಗಿರಿ, ಸಿದ್ದಾಪುರ, 
ಮರಳಿ, ಹುಲಿಹೈದರ್ ಮತ್ತು ನವಲಿ ಹೋಬಳಿಗಳನ್ನು ಒಳಗೊಂಡ ಮಾರುಕಟ್ಟೆ ಪ್ರದೇಶಕ್ಕೆ ಸ್ಥಾಪಿಸಿದೆ. 

ಸರ್ಕಾರದ ಅಧಿಸೂಚನೆ ಸಂ :ಸಣ/ 15 / ಎಂಆರ್‌ಇ/ 2008 ( ಭಾಗ), ದಿನಾಂಕ:30 -03- 2010 ರಲ್ಲಿ ಗಂಗಾವತಿ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವ್ಯಾಪ್ತಿಯಲ್ಲಿ ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಿರುವ ಕೃಷಿ ಉತ್ಪನ್ನಗಳನ್ನು ಸದರಿ 
ಅಧಿಸೂಚನೆಯ ಅನುಸೂಚಿ- ಸಿ ಯಲ್ಲಿ ಮತ್ತು ಮಾರುಕಟ್ಟೆ ಕ್ಷೇತ್ರವನ್ನು ಅನುಸೂಚಿ- ಡಿ ಯಲ್ಲಿ ನಿಗದಿಪಡಿಸಲಾಗಿದೆ. 

ಮತ್ತು ಆ ಕಾರಣ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 
1966ರ ಕಲಂ 6 ( 2) ರಲ್ಲಿನ ವಿಧಾನವನ್ನು ಅನುಸರಿಸಿ ಅಧಿಸೂಚನೆ ಸಂ :(1) ಸಿಎಂಓ / ಎಂಆರ್‌ಎಸ್ / ಆರ್‌ಎಂ - 1 / 71 - 72 , 

ಕ:10 - 09 -1971 ( 2) ಎಂಡಿ/ 29460/ ಆರ್‌ಎಂ - 1/69 - 70, ದಿನಾಂಕ: 29 -12 - 1969 , ( 2) ಕೃಮಾಇ/151/ನಿಯವಿ/ 
1991 , ದಿನಾಂಕ:30 - 08 - 1996, ( 3) ರಾಮಾಇ/ 55 /ನಿಯವಿ/ 85 , ದಿನಾಂಕ:15 - 04 - 1987 , ( 4) ಕೃಮಾಇ/ 9 /ನಿಯವಿ/ 
2000, ದಿನಾಂಕ:26 /28 -06 - 2000ನ್ನು ಮಾರ್ಪಡಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಜಿ. ರಾಮಚಂದ್ರ 
ಆದ ನಾನು, ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟ ಈ ಕೆಳಗೆ 
ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಗಂಗಾವತಿ ನಗರಸಭೆ ಪರಿಮಿತಿಯೊಳಗಿನ ಪ್ರದೇಶವನ್ನು 
" ಮಾರುಕಟ್ಟೆ" ಎಂದು ಮತ್ತು ಕೆಳಗಿನ ಅನುಸೂಚಿ- ಎ ಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು " ಮಾರುಕಟ್ಟೆ ಪ್ರಾಂಗಣ" ಎಂದು 
ಹಾಗೂ ಗಂಗಾವತಿ ತಾಲ್ಲೂಕಿನ ಕನಕಗಿರಿ , ಶ್ರೀರಾಮನಗರ, ಸಿದ್ದಾಪುರ ಗ್ರಾಮಗಳ ಪಂಚಾಯತಿ ಪರಿಮಿತಿಯೊಳಗಿನ 
ಪ್ರದೇಶವನ್ನು "ಉಪ ಮಾರುಕಟ್ಟೆ" ಗಳೆಂದು ಹಾಗೂ ಅನುಸೂಚಿ- ಬಿ , ಸಿ , ಡಿ ಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳಗಳನ್ನು 
"ಉಪ ಮಾರುಕಟ್ಟೆ ಪ್ರಾಂಗಣ " ಗಳೆಂದು ಮತ್ತು ಕಾರಟಗಿ ಮಾರುಕಟ್ಟೆ ಪ್ರಾಂಗಣವನ್ನು ಸರ್ಕಾರದ ಅಧಿಸೂಚನೆಯಲ್ಲಿ 
ನಿಗದಿಪಡಿಸಿದ ಉತ್ಪನ್ನಗಳ ಮಾರಾಟದ ಮೇಲ್ವಿಚಾರಣೆಗಾಗಿ ಗಂಗಾವತಿ ಮಾರುಕಟ್ಟೆ ಸಮಿತಿಗೆ ಒಳಪಡುವುದನ್ನು ಅನುಸೂಚಿ 
ಇ ನಲ್ಲಿ ಈ ಮೂಲಕ ಘೋಷಿಸಿದ್ದೇನೆ. 

ಕೃಷಿ ಉತ್ಪನ್ನಗಳು 
1. ಜಾನುವಾರುಗಳು, 2, ಮೇಕೆಗಳು, 3, ಕುರಿಗಳು, 4 , ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5, ಎಲ್ಲಾ 
ಹೂ . ಗಳು, 6, ಸಜ್ಜೆ , 7. ಜವೆ ಗೋಧಿ, 8, ಜೋಳ, ೨. ಕಂಬು, 10 , ಮೆಕ್ಕೆಜೋಳ, 11 , ನವಣೆ, 12. ಭತ್ತ , 13. ರಾಗಿ , 14 . ಅಕ್ಕಿ 
15. ಸಾಮೆ ( ಸಾವೆ), 16 .ಗೋಧಿ, 17. ಅಂಟುವಾಳ, 18 . ಬೊಂಬು, 19 . ಬೆತ , 20. ಹಿಪೆಬೀಜ, 21. ಹೊಂಗೇಬೀಜ, 22.ಬೇವಿನಬೀಜ, 
23.ಸೀಗೇಕಾಯಿ , 24. ಹುಣಸೇಹಣ್ಣು, 25 . ಹುಣಸೇಬೀಜ, 26 .ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 29 . ಹುಳಿಹಣ್ಣುಗಳು, 
30 . ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32 . ದ್ರಾಕ್ಷಿ , 33 . ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 35 . ನಿಂಬೆಹಣ್ಣು. 
36 . ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ , 39. ಮರಸೇಬು, 40 . ಪೈನಾಪಲ್ ( ಅನಾನಸ್ ), 41. ಪಪ್ಪಾಯಿಹಣ್ಣು 
( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ದೋಟ, 45. ಕಿತ್ತಳೆ, 46.ಕಲ್ಲಂಗಡಿ, 47. ನೆಲಗಡಲೆ( ಶೇಂಗಾ ) 
(ಕಾಯಿ ಮತ್ತು ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50. ಅಗಸೆಬೀಜ, 51.ಸಾಸುವೆ, 52 . ಹುಚ್ಚೆಳ್ಳು , 53.ಕುಸುಬೆ, 54. ಎಳ್ಳು , 
55.ಸೂರ್ಯಕಾಂತಿಬೀಜ, 56.ಸೋಯಾಬಿನ್, 57. ಅಡಿಕೆ, 58. 

ಗೋಡಂಬಿಬೀಜ, 59 . ಒಣಮೆಣಸಿನಕಾಯಿ , 60. ತೆಂಗಿನಕಾಯಿ , 
61.ಕೊಬ್ಬರಿ , 62 .ಕೊತ್ತಂಬರಿಬೀಜ ( ಧನಿಯಾ), 63 . ಬೆಳ್ಳುಳ್ಳಿ, 64. ಶುಂಠಿ, 65 . ಮೆಂತ್ಯ 66.ಕಾಳುಮೆಣಸು, 67.ಅರಿಶಿನ, 
68. ಅಲಸಂದೆ( ಇಡೀ ಮತ್ತು ಒಡೆದ), 69. ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು ಒಡೆದ), 71.ಉದ್ದು 
( ಇಡೀ ಮತ್ತು ಒಡೆದ), 72.ಬುಲ್ಲರ್ (ಇಡೀ ಮತ್ತು ಒಡೆದ), 73. ಹೆಸರು (ಇಡೀ ಮತ್ತು ಒಡೆದ), 74. ಹುರುಳಿ, 75 . ಲಾಕ್ 
( ಇಡೀ ಮತ್ತು ಒಡೆದ), 76 . ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 
78 .ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 80.ಮೋತ್ ( ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ)( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 84.ಈರುಳ್ಳಿ, 85 . ಆಲೂಗಡ್ಡೆ, 


C 


ಪೂರ್ವಕೆ. 


೨೯೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು ( ಗೆಣಸು), 88.ಟೊಮ್ಯಾಟೋ , 89.ಬೀಟೆ (ರೋಸ್‌ವುಡ್ ), ೨೦. ಬಿಲ್ವಾಲ, 91.ಗಂಜಾನ್, 
92.ಹಡಗ, 93. ಹಳದಿ , 94. ಹನಿಮತ್ತಲ್, 95.ಹೊನ್ನೆ, 96.ಐಯಾನಿ, 97. ಹಲಸಿನಮರ, 98 . ಜಂಬೆ, 99 .ಕಲನ್, 100.ಕಿಂಡಲ್ , 
101. ಮಾವಿನಮರ, 102. ಮತ್ತಿ, 103.ನಂದಿ, 104. ರಾಂಪಿ, 105 .ತೇಗ ( ಸಾಗವಾನಿ), 106. ಬಿಳಿ ದೇವದಾರು (ಕೇದರ), 
107.ಸಿಲ್ವರ್ ಓಕ್ , 108.ನೀಲಗಿರಿ, 109.ವೀಳ್ಯದೆಲೆ, 110. ಬೆಲ್ಲ , 111.ತೆಂಗಿನಕಡ್ಡಿ , 112 .ಒಣದ್ರಾಕ್ಷಿ, 

ಅನುಸೂಚಿ- ಎ 
ಗಂಗಾವತಿ ನಗರಸಭೆ ಪ್ರದೇಶದೊಳಗಿನ ಸರ್ವೆ ನಂ .77, 74 ಮತ್ತು 65 ರಲ್ಲಿನ 40 ಎಕರೆ 7 ಗುಂಟೆ ಪ್ರದೇಶದ 
ಪರಿಮಿತಿಯೊಳಗಿನ ಈ ಕೆಳಗಿನ ಸೀಮಾಬದ್ದ ಸ್ಥಳ: 

: ಸರ್ವೆ ನಂ :77 ಮತ್ತು 74. 
ಪಶ್ಚಿಮಕ್ಕೆ : ಗಂಗಾವತಿ- ಲಿಂಗಸುಗೂರು ಪಿ. ಡಬ್ಲ್ಯು . ಡಿ. ರಸ್ತೆ, 
ಉತ್ತರಕ್ಕೆ : ಚಾನಲ್ ಮತ್ತು ಸರ್ವೆ ನಂ . 65 
ದಕ್ಷಿಣಕ್ಕೆ : ರಾಯಚೂರು- ಗಿಣಿಗೇರಾ ಪಿ . ಡಬ್ಲು . ಡಿ . ರಸೆ . 

ಅನುಸೂಚಿ- ಬಿ 
ಕನಕಗಿರಿ ಗ್ರಾಮದ ಪರಿಮಿತಿಯೊಳಗಿನ ಮೋಜಣಿ ಸಂ :45 /2, 46 /3ಬಿ, 50ಬಿ1, 5052 , 52 ಗಳನ್ನು ಒಳಗೊಂಡ 
19 ಎಕರೆ 08 ಗುಂಟೆ ಜಮೀನಿನ ಈ ಕೆಳಗಿನ ಸೀಮಾಬದ್ದ ಸ್ಥಳ : 
ಪೂರ್ವಕ್ಕೆ : ಲಿಂಗಸುಗೂರು- ಗಂಗಾವತಿ ರಸ್ತೆ 

: ಮೋಜಣಿ ಸಂ :46 /3ಎ ಹಾಗೂ 45 / ರ ಜಮೀನು 
ಉತ್ತರಕ್ಕೆ : ಲಿಂಗಸುಗೂರು- ಗಂಗಾವತಿ ರಸ್ತೆ, ಮೋಜಣಿ ಸಂ :46 /3ಎ 
ದಕ್ಷಿಣಕ್ಕೆ : ಮೋಜಣಿ ಸಂ :52 /2 ಹಾಗೂ ಸಾಲಾ ಮತ್ತು ಪೋಲೀಸ್ ವಸತಿ ಗೃಹಗಳು. 

ಅನುಸೂಚಿ- ಸಿ 
ಡಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶ್ರೀರಾಮನಗರ ( ಹೆಬ್ಬಾಳ್ ) ಗ್ರಾಮದ ಮೋಜಣಿ ಸಂಖ್ಯೆಗಳಾದ 
88 /1 ರಿಂದ 88 /5 ಮತ್ತು 89 / ಸಿ2 ಗಳನ್ನು ಒಳಗೊಂಡ 14 ಎಕರೆ ಭೂಮಿಯ ಈ ಕೆಳಗಿನ ಸೀಮಾಬದ್ದ ಸ್ಥಳ: 


ಪೂರ್ವಕ್ಕೆ : ಮೋಜಣಿ ಸಂ : 87 
ಪಶ್ಚಿಮಕ್ಕೆ : ಸರಸಾಪುರ ಮತ್ತು ನರಸಾಪುರ ಹಳೆ ಸೀಮೆಗೆ ಹೋಗುವ ರಸ್ತೆ 
ಉತ್ತರಕ್ಕೆ : ರಾಯಚೂರು- ಗಂಗಾವತಿ ರಸ್ತೆ ಮತ್ತು ಮೋಜಣಿ ಸಂ :89ರಲ್ಲಿ ಉಳಿದ ಭೂಮಿ 
ದಕ್ಷಿಣಕ್ಕೆ : ಮೋಜಣಿ ಸಂ :88ರಲ್ಲಿ ಉಳಿದ ಭೂಮಿ 

ಅನುಸೂಚಿ- ಡಿ 
ಸಿದ್ದಾಪುರ ಗ್ರಾಮದ ಸರ್ವೆ ನಂ .4 ಹಾಗೂ 5 ರಲ್ಲಿನ 13 ಎಕರೆ 6 ಗುಂಟೆ ಭೂಮಿಯ ಈ ಕೆಳಗಿನ ಸೀಮಾಬದ್ದ 
ಸ್ಥಳ: 

ಪೂರ್ವಕ್ಕೆ : ವಾಸದ ಮನೆಗಳು . 
ಪಶ್ಚಿಮಕ್ಕೆ : ರಾಯಚೂರು-ಗಿಣಿಗೇರಾ ರಸ್ತೆ 
ಉತ್ತರಕ್ಕೆ : ಪ್ರಾಥಮಿಕ ಶಾಲೆ ಮತ್ತು ವಾಸದ ಮನೆಗಳು. 
ದಕ್ಷಿಣಕ್ಕೆ : ಹರಿಜನ ಕಾಲೋನಿ. 

ಅನುಸೂಚಿ- ಇ 
ಕಾರಟಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳನ್ನು ಹೊರತುಪಡಿಸಿ ಉಳಿದ 110 ಅಧಿಸೂಚಿತ 
ಕೃಷಿ ಉತ್ಪನ್ನಗಳಿಗಾಗಿ ನಿಗದಿಪಡಿಸಿದ ಸೀಮಾಬದ್ದ ಸ್ಥಳ: 

ಪೂರ್ವಕ್ಕೆ : ಸರ್ವೆ ನಂ .523, 525 ಮತ್ತು ಹಳೆ ಬಜಾರ್. 
ಪಶ್ಚಿಮಕ್ಕೆ : ಸ್ಕೂಲ್ ಕಟ್ಟಡ, ಸರ್ವೆ ನಂ .541, 540, 539 , 416 ಮತ್ತು 394/ ಬಿ. 
ಉತ್ತರಕ್ಕೆ : ಸರ್ವೆ ನಂ .522 
ದಕ್ಷಿಣಕ್ಕೆ : ಸೋಮನಹಾಳ್ ಆಯಕಟ್ಟು ರಸ್ತೆ , ಬೂದುಗುಂಪ ಆಯಕಟ್ಟು ರಸ್ತೆ. 

ಜಿ. ರಾಮಚಂದ್ರ 
ನಿರ್ದೆಶಕರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

೨೯೨೩ 
ಕರ್ನಾಟಕ ಸರ್ಕಾರ 

ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೆಶಕರ ಕಛೇರಿ, ನಂ . 16, IIನೇ ರಾಜಭವನ ರಸ್ತೆ, ಪಿ. ಬಿ. ನಂ .5309 , ಬೆಂಗಳೂರು 

ಅಧಿಸೂಚನೆ 
ಸಂ :ಕೃಮಾಇ / 226 /ನಿಯವಿ/ 2009 , ಬೆಂಗಳೂರು, ದಿನಾಂಕ:3ನೇ ಏಪ್ರಿಲ್ , 2010 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 4ನ್ನು 
ಓದಿ ಕಲಂ 96ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ : ಸಣ / 15/ 
ಎಂಆರ್‌ಇ(1)/ 2008( ಭಾಗ), ದಿನಾಂಕ:30 - 03 - 2010ರ ಮೂಲಕ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯನ್ನು ಕಾರಟಗಿ ಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಕಾರಟಗಿ, ಕನಕಗಿರಿ, ಸಿದ್ದಾಪುರ, 
ಮರಳಿ , ಹುಲಿಹೈದರ್ ಮತ್ತು ನವಲಿ ಹೋಬಳಿಗಳನ್ನು ಒಳಗೊಂಡ ಮಾರುಕಟ್ಟೆ ಪ್ರದೇಶಕ್ಕೆ ಸ್ಥಾಪಿಸಿದೆ. 

ಸರ್ಕಾರದ ಅಧಿಸೂಚನೆ ಸಂ :ಸಣ / 15 / ಎಂಆ‌ಇ/2008 ( ಭಾಗ), ದಿನಾಂಕ:30 - 03 - 2010ರಲ್ಲಿ ಗಂಗಾವತಿ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವ್ಯಾಪ್ತಿಯಲ್ಲಿ ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಿರುವ ಕೃಷಿ ಉತ್ಪನ್ನಗಳನ್ನು ಸದರಿ 
ಅಧಿಸೂಚನೆಯ ಅನುಸೂಚಿ- ಸಿ ಮತ್ತು ಮಾರುಕಟ್ಟೆ ಕ್ಷೇತ್ರವನ್ನು ಅನುಸೂಚಿ- ಡಿ ಯಲ್ಲಿ ನಿಗದಿಪಡಿಸಲಾಗಿದೆ. 

ಮತ್ತು ಆ ಕಾರಣ , ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 
1966ರ ಕಲಂ 6( 2) ರಲ್ಲಿನ ವಿಧಾನವನ್ನು ಅನುಸರಿಸಿ ಅಧಿಸೂಚನೆ ಸಂ :(1) ಎಂಡಿ /29460/ ಆರ್‌ಎಂ -1/69 - 70, 
ದಿನಾಂಕ:29 - 12 - 1969, ( 2) ಕೃಮಾಇ/151/ನಿಯವಿ/1991, ದಿನಾಂಕ:30 - 08 - 1996, ( 3) ಕೃಮಾಇ/19 /ನಿಯವಿ/2000, 
ದಿನಾಂಕ:26/ 28 - 06 - 2000ನ್ನು ಮಾರ್ಪಡಿಸಿ , ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೆಶಕನಾಗಿರುವ ಜಿ .ರಾಮಚಂದ್ರ ಆದ 
ನಾನು, ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕಾರಟಗಿ ಇದರ ಮಾರುಕಟ್ಟೆ ಕ್ಷೇತ್ರದಲ್ಲಿ 
ಅಧಿಸೂಚಿಸಲ್ಪಟ್ಟ ಈ ಕೆಳಗೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಕಾರಟಗಿ ಪಂಚಾಯತಿ 
ಪರಿಮಿತಿಯೊಳಗಿನ ಪ್ರದೇಶವನ್ನು " ಮಾರುಕಟ್ಟೆ" ಎಂದು ಮತ್ತು ಕೆಳಗಿನ ಅನುಸೂಚಿ- ಎ ಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು 
" ಮಾರುಕಟ್ಟೆ ಪ್ರಾಂಗಣ " ಎಂದು ಹಾಗೂ ಗಂಗಾವತಿ ತಾಲ್ಲೂಕಿನ ಕನಕಗಿರಿ ಮತ್ತು ಸಿದ್ದಾಪುರ ಗ್ರಾಮಗಳ ಪಂಚಾಯತಿ 
ಪರಿಮಿತಿಯೊಳಗಿನ ಪ್ರದೇಶವನ್ನು "ಉಪ ಮಾರುಕಟ್ಟೆ " ಗಳೆಂದು ಹಾಗೂ ಅನುಸೂಚಿ- ಬಿ , ಸಿ, ಯಲ್ಲಿ ನಿರ್ಧಿಷ್ಟಪಡಿಸಿದ 
ಸ್ಥಳಗಳನ್ನು "ಉಪ ಮಾರುಕಟ್ಟೆ ಪ್ರಾಂಗಣ " ಗಳೆಂದು ಈ ಮೂಲಕ ಘೋಷಿಸಿದ್ದೇನೆ. 

ಕೃಷಿ ಉತ್ಪನ್ನಗಳು 
ಭತ್ತ ಮತ್ತು ಅಕ್ಕಿ . 

ಅನುಸೂಚಿ- ಎ | 
ಕಾರಟಗಿ ಪಂಚಾಯತಿ ಪರಿಮಿತಿಯೊಳಗಿನ ಈ ಕೆಳಗಿನ ಸೀಮಾಬದ್ದ ಸ್ಥಳ: 
ಪೂರ್ವಕ್ಕೆ : ಸರ್ವೆ ನಂ .523, 525 ಮತ್ತು ಹಳೆ ಬಜಾರ್‌. 
ಪಶ್ಚಿಮಕ್ಕೆ : ಸ್ಕೂಲ್ ಕಟ್ಟಡ, ಸರ್ವೆ ನಂ .541, 540 , 539 , 416 ಮತ್ತು 394/ ಬಿ . 
ಉತ್ತರಕ್ಕೆ : ಸರ್ವೆ ನಂ .522 
ದಕ್ಷಿಣಕ್ಕೆ : ಸೋಮನಹಾಳ್ ಆಯಕಟ್ಟು ರಸ್ತೆ, ಬೂದುಗುಂಪ ಆಯಕಟ್ಟು ರಸ್ತೆ . 

ಅನುಸೂಚಿ- ಬಿ 
ಕನಕಗಿರಿ ಗ್ರಾಮದ ಪರಿಮಿತಿಯೊಳಗಿನ ಮೋಜಣಿ ಸಂ : 45 / 2 , 46 /3ಬಿ, 50ಬಿ1 , 50ಸಿ2 , 52 /l ಗಳನ್ನು ಒಳಗೊಂಡ 
19 ಎಕರೆ 08 ಗುಂಟೆ ಜಮೀನಿನ ಈ ಕೆಳಗಿನ ಸೀಮಾಬದ್ದ ಸ್ಥಳ: 
ಪೂರ್ವಕ್ಕೆ : ಲಿಂಗಸುಗೂರು- ಗಂಗಾವತಿ ರಸ್ತೆ 

: ಮೋಜಣಿ ಸಂ :46 /3ಎ ಹಾಗೂ 45 /1ರ ಜಮೀನು 
: ಲಿಂಗಸುಗೂರು- ಗಂಗಾವತಿ ರಸ್ತೆ , ಮೋಜಣಿ ಸಂ :46 /3ಎ 
ಜಣಿ ಸಂ :52 / 2 ಹಾಗೂ ಸಾಲಾ ಮತ್ತು ಪೊಲೀಸ್ ವಸತಿ ಗೃಹಗಳು. 

ಅನುಸೂಚಿ- ಸಿ 
ಸಿದ್ದಾಪುರ ಗ್ರಾಮದ ಸರ್ವೆ ನಂ .4 ಹಾಗೂ 5 ರಲ್ಲಿನ 13 ಎಕರೆ 6 ಗುಂಟೆ ಭೂಮಿಯ ಈ ಕೆಳಗಿನ ಸೀಮಾಬದ್ಧ 


ವಶ ಮr 


ಸ್ಥ 


ಪೂರ್ವಕ್ಕೆ 
ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


: ವಾಸದ ಮನೆಗಳು . 
: ರಾಯಚೂರು- ಗಿಣಿಗೇರಾ ರಸ್ತೆ 
: ಪ್ರಾಥಮಿಕ ಶಾಲೆ ಮತ್ತು ವಾಸದ ಮನೆಗಳು. 
: ಹರಿಜನ ಕಾಲೋನಿ. 


ಜಿ. ರಾಮಚಂದ್ರ 
ನಿರ್ದೆಶಕರು . 


ಪಿ . ಆರ್ .676 


୭e୭୫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಕರ್ನಾಟಕ ಸರ್ಕಾರ 

ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ಆಯುಕ್ತರ ಕಛೇರಿ, ನಂ .16, 2ನೇ ರಾಜಭವನ ರಸ್ತೆ , ಪಿ . ಬಿ . ನಂ .5309, ಬೆಂಗಳೂರು 

ಅಧಿಸೂಚನೆ 
ಸಂ :ಕೃಮಾಇ/ 57 / ನಿಯವಿ/ 2007 , ಬೆಂಗಳೂರು, ದಿನಾಂಕ:1ನೇ ಅಕ್ಟೋಬರ್ , 2007 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966ರ ಪ್ರಕರಣ 6ರ ಉಪಪ್ರಕರಣ 
(2) ರ ಮೇರೆಗೆ ಹೊರಡಿಸಿದ ಅಧಿಸೂಚನೆ ಸಂಖ್ಯೆ : ರಾಮಾಇ /253/ನಿಯವಿ/ 86 , ದಿನಾಂಕ: 22.10 .1987 ( ಇನ್ನು ಮುಂದೆ 
ಸದರಿ ಅಧಿಸೂಚನೆ ಎಂದು ಉಲ್ಲೇಖಿಸಲಾಗಿದೆ) ಯಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ನಿರ್ದೆಶಕರು, ಬೆಂಗಳೂರು 
ರವರು ಮಧುಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟ ಕೃಷಿ ಉತ್ಪನ್ನಗಳ ಮಾರಾಟ 
ನಿಯಂತ್ರಣಕ್ಕಾಗಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನ ದೊಡೇರಿ ಹೋಬಳಿ ಬಡವನಹಳ್ಳಿ ಗ್ರಾಮದ ಸೀಮೆಯೊಳಗಿನ 
ಪ್ರದೇಶವನ್ನು “ಉಪ ಮಾರುಕಟ್ಟೆ ” ಎಂದು ಮತ್ತು ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು “ಉಪ ಮಾರುಕಟ್ಟೆ 
ಪ್ರಾಂಗಣ ಎಂದು ಘೋಷಿಸಿದ್ದರು. 

ಆದಕಾರಣ, ಬಡವನಹಳ್ಳಿ ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ಹಾಲಿ ಹೂಗಳ ವಹಿವಾಟು ನಡೆಸುವ ಪ್ರದೇಶವನ್ನು 
ಅಪವರ್ಜಿಸಿ, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನ ದೊಡೇರಿ ಹೋಬಳಿ ಬಡವನಹಳ್ಳಿ ಗ್ರಾಮದ ಸರ್ವೆ ನಂ . 69ರಲ್ಲಿನ 
ಜಮೀನನ್ನು ಸಮಿತಿಯು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿರುವ ಪ್ರದೇಶದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ 
ಮಾರಾಟ ನಿಯಂತ್ರಣಕ್ಕಾಗಿ ಸದರಿ ಅಧಿಸೂಚನೆಯಲ್ಲಿ ಘೋಷಿಸಲಾದ ಉಪ ಮಾರುಕಟ್ಟೆ ಪ್ರಾಂಗಣದ ಬದಲಾಗಿ ಈ ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಸೀಮಾಬದ್ದಗೊಳಿಸಿ ಉಪ ಮಾರುಕಟ್ಟೆ ಪ್ರಾಂಗಣ ಎಂದು ಘೋಷಿಸಲು ಉದ್ದೇಶವನ್ನು 
ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಕೃಮಾಇ: 57:ನಿಯವಿ:2007, ದಿನಾಂಕ: 23.05.2007ನ್ನು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ 
ದಿನಾಂಕ:31. 05. 2007 ಮತ್ತು ರಾಜ್ಯಪತ್ರದಲ್ಲಿ ದಿನಾಂಕ:14 .06. 2007ರಂದು ಪ್ರಕಟಿಸಿ, ಸಲಹೆ/ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿತ್ತು. ಆದರೆ, ಸದರಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ಯಾವುದೇ ಸಲಹೆ/ ಆಕ್ಷೇಪಣೆಗಳು ಈ ಕಛೇರಿಯಲ್ಲಿ 
ಸ್ವೀಕೃತಗೊಂಡಿರುವುದಿಲ್ಲ . 

ಆದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966ರ ಪ್ರಕರಣ 
3ನ್ನು ಓದಿ ಪ್ರಕರಣ 6ರ ಉಪಪ್ರಕರಣ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ 
ನಿರ್ದೆಶಕನಾದ ಎಸ್.ಸೆಲ್ವಕುಮಾರ್ ಆದ ನಾನು, ಮಧುಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ 
ಸರ್ಕಾರದ ಅಧಿಸೂಚನೆ ಮೂಲಕ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಸದರಿ 
ಅಧಿಸೂಚನೆಯಲ್ಲಿ ಉಪ ಮಾರುಕಟ್ಟೆ ಪ್ರಾಂಗಣ ಘೋಷಣೆಗೆ ಸಂಬಂಧಿಸಿದ್ದರ ಮಟ್ಟಿಗೆ ನಿರ್ದಿಷ್ಟಪಡಿಸಿರುವ ಸ್ಥಳವನ್ನು 
ರದ್ದುಪಡಿಸಿ , ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನ ದೊಡೇರಿ ಹೋಬಳಿ ಬಡವನಹಳ್ಳಿ ಗ್ರಾಮದ ಸರ್ವೆ ನಂ . 69ರಲ್ಲಿನ 
ಪ್ರದೇಶವನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಸೀಮಾಬದ್ದಗೊಳಿಸಿ “ಉಪ ಮಾರುಕಟ್ಟೆ ಪ್ರಾಂಗಣ ” 
ಎಂದು ಈ ಮೂಲಕ ಘೋಷಿಸಿದ್ದೇನೆ. 

ಅನುಸೂಚಿ 
ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನ ದೊಡೇರಿ ಹೋಬಳಿ ಬಡವನಹಳ್ಳಿ ಗ್ರಾಮದ ಸರ್ವೆ ನಂ . 69ರಲ್ಲಿನ 
ಸೀಮಾಬದ್ದ ಸ್ಥಳ: 

ಪೂರ್ವಕ್ಕೆ: ರಂಗಾಪುರ ಕೆರೆಯ ಕೋಡಿನೀರು ಹರಿಯುವ ಸ್ಥಳ 
ಪಶ್ಚಿಮಕ್ಕೆ: ಸರ್ವೆ ನಂ .69ರ ಮಹಮ್ಮದಿಯರ ಖಬರ್‌ಸ್ಥಾನ 
ಉತ್ತರಕ್ಕೆ : ಸರ್ವೆ ನಂ .70, 71ರ ಜಮೀನು 
ದಕ್ಷಿಣಕ್ಕೆ: ಮಧುಗಿರಿ - ಶಿರಾ ಕಡೆಗೆ ಲೋಕೋಪಯೋಗಿ ರಾಜ್ಯ ಹೆದ್ದಾರಿ 58ರ ರಸ್ತೆ, 
ಸದರಿ ಅಧಿಸೂಚನೆಯ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

ಎಸ್ . ಸೆಲ್ವಕುಮಾರ್ 
ಪಿ . ಆರ್.745 

ನಿರ್ದೆಶಕರು . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

೨೯೨೫ 
ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ , ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1) ಕರ್ನಾಟಕ ತಿದ್ದುಪಡಿ ಕಾಯ್ದೆ 33 /91 ರ ಅನ್ವಯ ಅಧಿಸೂಚನೆ 

ಕ್ರಮಾಂಕ:ಕಮಂ./ ಭೂಸ್ವಾವಿ./ 227 72010 - 11 , ದಿನಾಂಕ: 21ನೇ ಜೂನ್, 2010 
ಈ ಅಧಿಸೂಚನೆಯ ಅನುಬಂಧದಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ , ಕರ್ನಾಟಕ ಗೃಹ ಮಂಡಳಿಯ ವಸತಿ ಯೋಜನೆಗೆ ಬೇಕಾಗುವುದೆಂದು ಗೃಹ 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ , ಬೆಂಗಳೂರು. ಇವರಿಗೆ ಕಂಡು ಬಂದಿದೆ . 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ , 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4 (2) ನೆಯ ಪ್ರಕರಣದಲ್ಲಿ ವಿಹಿತವಾದ 
ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ, ಬೆಂಗಳೂರು. ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ , ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ 
ತಾರೀಖಿನಿಂದ 30 ದಿನಗಳೊಳಗಾಗಿ 1991 ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ 3 ರ 
ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ , 
ಬೆಂಗಳೂರು. ಇವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ . ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ 
ಗುತ್ತಿಗೆ, ಅಡಮಾನ , ಹಸ್ತಾಂತರಣ , ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಗೃಹ 
ಆಯುಕ್ತರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರೀ ಜಮೀನಿನ ಅಂತಹ ಭೂ ಪರಭಾರೆಯ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರ ಕಾರ್ಯಾಲಯದಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ . 

ಪರಿಶಿಷ್ಟ 
ಜಿಲ್ಲೆ : ಧಾರವಾಡ ತಾಲೂಕ: ಧಾರವಾಡ 

ಹೋಬಳಿ: ಧಾರವಾಡ 

ಗ್ರಾಮ : ಸತ್ತೂರ 
ಖಾತೆದಾರರ ಹೆಸರು ಅನುಭವದಾರರ ತರಹೆ ಚಕ್ರಬಂದಿ 

ವಿಸ್ತೀರ್ಣ 
ನಂ 

ಹೆಸರು 

ಪೂರ್ವ ಪಶ್ಚಿಮ ಉತ್ತರ | ದಕ್ಷಿಣ ಎ - ಗುಂ ರೂ . ಪೈ 

- 5 | 6 | 7 | 8 | 9 - 10 | 11 | 
1. ಜಗದೀಶ ತಂದೆ ವೆಂಕಟೇಶಯ್ಯ ಜಗದೀಶ 33 / ಖುಷಿ | ಬ್ಲಾಕ್ | ಬ್ಲಾಕ್ | - ಬ್ಲಾಕ್ ಬ್ಲಾಕ್ 1 - 16 

1. 45 
ನಂ .34 ರ | ನಂ .62 ರ | ನಂ .32 ರ | ನಂ . 36 ರ 
ಜಮೀನು | ಜಮೀನು | ಜಮೀನು | ಜಮೀನು 


ಬ್ಲಾಕ 


ಆಕಾರ 


ನಂ 


ನಂ 


ಆಕಾರ 
ರೂ . ಪೈ 
11 . 


0 . 89 


16. 13 


2 .56 


೨೯೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಖಾತೆದಾರರ ಹೆಸರು ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 
ಹೆಸರು 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ | - ಎ - ಗುಂ 
3 . 

6 | 7 | 8 | 9 10 
2 . | ಕರ್ನಾಟಕ ಸರ್ಕಾರ, ತಡಸ ಸರ್ಕಾರ, ತಡಸ 33 / 2 | ಖುಷಿ ಬ್ಲಾಕ್ ಬ್ಲಾಕ್ ಬ್ಲಾಕ್ | ಬ್ಲಾಕ್ 0 - 08 
ಭೀಮಪ್ಪ ತಂದೆ ಪೀರಪ್ಪ ಭೀಮಪ್ಪ 

ನಂ . 34 ರ ನಂ . 62 ರ | ನಂ .32 ರ | ನಂ .36 ರ 

ಜಮೀನು | ಜಮೀನು | ಜಮೀನು | | ಜಮೀನು 
3. ಚಿಣಗಿ ನಾಗಪ್ಪ ತಂದೆ ಬಸಪ್ಪ | ಚಿಣಗಿ ನಾಗಪ್ಪ 33 /3 ಖುಷಿ | ಬ್ಲಾಕ್ ಬ್ಲಾಕ್ | ಬ್ಲಾಕ್ ಬ್ಲಾಕ್ | 7 - 10 

ನಂ .34 ರ ನಂ .62 ರ | ನಂ . 32 ರ ನಂ .36 ರ 

ಜಮೀನು | ಜಮೀನು | ಜಮೀನು | ಜಮೀನು 
4. ತಡಸ ಭೀಮಪ್ಪ ತಂದೆ ವಿಠಪ್ಪ ತಡಸ ಭೀಮಪ್ಪ ] 33 /4 ಖುಷ್ಠಿ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ 1 - 25 

ನಂ .34 ರ ನಂ . 62 ರ | ನಂ .32 ರ | ನಂ .36 ರ 
ಜಮೀನು 

ಜಮೀನು ಜಮೀನು ಜಮೀನು 
5. ಚಿಣಗಿ ನಾಗಪ್ಪ ತಂದೆ ಬಸಪ್ಪ | ಚಿಣಗಿ ನಾಗಪ್ಪ 33 /5 ಖುಷಿ ಬ್ಲಾಕ್ ಬ್ಲಾಕ್ | ಬ್ಲಾಕ್ | ಬ್ಲಾಕ್ 0 - 30 

ನಂ .34 ರ ನಂ . 62 ರ | ನಂ .32 ರ ನಂ .36 ರ 

ಜಮೀನು | ಜಮೀನು | ಜಮೀನು | ಜಮೀನು 
6. ಜಗದೀಶ ತಂದೆ ವೆಂಕಟೇಶಯ್ಯ ಜಗದೀಶ, ಪಾಟೀಲ 34 ಖುಷಿ ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ ಬ್ಲಾಕ್ 1 - 01 
ಸುಶಿಲಾಬಾಯಿ , ಗ್ರಾಮದ ನಂ . 33 ರ | ನಂ .29 & | ನಂ . 35 ರ 

0 - 01( ಖ ) 
ಯಲ್ಲನಗೌಡ, ಶೀಲಾ, 

ಗಡಿ ಜಮೀನು 30 ರ | ಜಮೀನು 
ಶಿವನಗೌಡ, 

ಜಮೀನು 
ಕಸ್ತೂರಿಬಾಯಿ , 
ಗಾಯಕವಾಡ 
ಮಹದೇವಪ್ಪ, 


3 .34 


0 . 47 


೨೯೨೭ 


ಬ್ಲಾಕ 


ವಿಸ್ತೀರ್ಣ | 


ನಂ 


ಆಕಾರ 
ರೂ . ಪೈ 
11 . 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ತರಹ 

ಚಕ್ಕಬಂದಿ 
ಹೆಸರು ನಂ 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 

- 6 
7 . ಜಗದೀಶ ತಂದೆ ವೆಂಕಟೇಶಯ್ಯ ಜಗದೀಶ 

34 /2 ಖುಷಿ ಇಟ್ಟಿಗಟ್ಟಿ | | ಬ್ಲಾಕ್ | ಬ್ಲಾಕ್ | ಬ್ಲಾಕ್ 

ನಂ . 33 ರ | ನಂ . 29 & | ನಂ .35 ರ | 
ಗಡಿ ಜಮೀನು 30 ರ | ಜಮೀನು 

ಜಮೀನು 
8. ಸರ್ಕಾರ, ಪಾಟೀಲ ತಮ್ಮನಗೌಡ ಸರ್ಕಾರ, ಪಾಟೀಲ | 34 /3 ಖುಷ್ಠಿ | ಇಟ್ಟಿಗಟ್ಟಿ | ಬ್ಲಾಕ್ - ಬ್ಲಾಕ್ 

ಬ್ಲಾಕ್ | 
ತಂದೆ ಶಿವನಗೌಡ, ಪಾಟೀಲ ತಮ್ಮನಗೌಡ, 

ನಂ . 33 ರ ನಂ . 29 & ನಂ . 35 ರ | 
ವೆಂಕಟೆಶಗೌಡ ತಂದೆ ವೆಂಕಟೆಶಗೌಡ 

ಗಡಿ ಜಮೀನು 30 ರ | ಜಮೀನು 
ಶಿವನಗೌಡ 

ಜಮೀನು 


ಎ - ಗುಂ | 

10 
2 - 01 
0 - 01( ಖ ) 


9 .02 


ಗ್ರಾಮದ 


1 - 22 


6 . 90 


ಗ್ರಾಮದ 


0 - 04 ( ಖ ) 


೨ . ಎಸ್ .ಎನ್ . ಮಹೇಶ 


34 /4 


ಬ್ಲಾಕ್ 


0 - 38 


4 . 23 


ಪಾಟೀಲ 
ಭೀಮನಗೌಡ, 
ಪಾಟೀಲ ಶಾಂತವ್ವ , 
ಪಾಟೀಲ ಚಂದ್ರಗೌಡ, 
ಪಾಟೀಲ 
ಇಂದುಮತಿ. 
ಎಸ್ . ಎಸ್ . ಮಹೇಶ 


ಖುಷ್ಠಿ | ಇಟ್ಟಿಗಟ್ಟಿ | ಬ್ಲಾಕ್ | * ಬ್ಲಾಕ್ 
ಗ್ರಾಮದ ನಂ . 33 ರ | ನಂ .29 & | ನಂ . 35 ರ 
ಜಮೀನು | 30 ರ | ಜಮೀನು 

ಜಮೀನು 


ಗಡಿ 


10. | ಎಸ್ . ಎಸ್ . ಮಹೇಶ 


2 - 29 


12.13 


ಸರ್ಕಾರ, ಪಾಟೀಲ | 34 /5 ಖುಷಿ | ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ ಬ್ಲಾಕ್ | 
ಭೀಮನಗೌಡ, 

ಗ್ರಾಮದ 

ನಂ .33 ರ | ನಂ . 29 & | ನಂ .35 ರ 
ಪಾಟೀಲ ಶಾಂತವ್ವ , 

ಗಡಿ ಜಮೀನು 30 ರ | ಜಮೀನು 
ಪಾಟೀಲ ಚಂದ್ರಗೌಡ, 

ಜಮೀನು 
ಪಾಟೀಲ 
ಇಂದುಮತಿ. 
ಎಸ್ . ಎಸ್. ಮಹೇಶ 


ಬ್ಲಾಕ 


ಆಕಾರ 
ರೂ . ಪೈ 


ವಿಸ್ತೀರ್ಣ | 
ಎ - ಗುಂ 

10 | 
0 - 29 | 
0 - 01( ಖ ) 


11 . 


11 . 


3 .20 


೨೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅ. ಖಾತೆದಾರರ ಹೆಸರು 

ಅನುಭವದಾರರ ತರಹ 

ಚಕ್ಕಬಂದಿ 
ನಂ 

ಹೆಸರು | ನಂ 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 

| 5 6 | 7 | 8 | 9 
ಸರ್ಕಾರ, ಪಾಟೀಲ ಶಾಂತಾಬಾಯಿ | ಸರ್ಕಾರ, ಪಾಟೀಲ 34 / 6 | ಖಷ್ಠಿ ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ * ಬ್ಲಾಕ್ 
ಕೋಂ ಹನುಮಂತಗೌಡ, ಪಾಟೀಲ ಶಾಂತಾಬಾಯಿ , 

ಗ್ರಾಮದ ನಂ . 33 ರ ನಂ . 29 & | ನಂ .35 ರ 
ರಾಮನಗೌಡ ತಂದೆ ಪಾಟೀಲ 

ಗಡಿ ಜಮೀನು 30 ರ ಜಮೀನು 
ಹನುಮಂತಗೌಡ, ಪಾಟೀಲ ರಾಮನಗೌಡ, 

ಜಮೀನು 
ಸಂತೋಷ ತಂದೆ 

ಪಾಟೀಲ ಸಂತೋಷ, 
ಹನುಮಂತಗೌಡ, ಪಾಟೀಲ ಪಾಟೀಲ 
ತಮ್ಮನಗೌಡ ತಂದೆ ಶಿವನಗೌಡ, ತಮ್ಮನಗೌಡ, 
ಪಾಟೀಲ ವೆಂಕನಗೌಡ ತಂದೆ ಪಾಟೀಲ 
ಶಿವನಗೌಡ, 

ವೆಂಕನಗೌಡ 
12 . ತಡಸ ಭೀಮಪ್ಪ ತಂದೆ ಪೀರಪ್ಪ ತಡಸ ಭೀಮಪ್ಪ | 34 /7 | ಖುಷಿ | ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ | 

ಗ್ರಾಮದ 

ನಂ . 33 ರ | ನಂ . 29 & | ನಂ . 35 ರ 
ಗಡಿ ಜಮೀನು 30 ರ ಜಮೀನು 

ಜಮೀನು 
13. ಜಗದೀಶ ತಂದೆ ವೆಂಕಟೇಶಯ್ಯ ಜಗದೀಶ | 34/8 | ಖುಷಿ | ಇಟ್ಟಿಗಟ್ಟಿ | ಬ್ಲಾಕ್ | - ಬ್ಲಾಕ್ ಬ್ಲಾಕ್ 

ಗ್ರಾಮದ ನಂ .33 ರ ನಂ .29 & 

ನಂ . 29 & | ನಂ . 35 ರ 
ಗಡಿ ಜಮೀನು 30 ರ | ಜಮೀನು 

ಜಮೀನು 
14 . ಎಸ್. ಎಸ್ .ಮಹೇಶ 

ಪಾಟೀಲ | 34 /9 ಖುಷ್ಠಿ | ಇಟ್ಟಿಗಟ್ಟಿ | ಬ್ಲಾಕ್ 
ಸುಶಿಲಾಬಾಯಿ, 

ಗ್ರಾಮದ ನಂ .33 ರ | ನಂ .29 & | ನಂ . 35 ರ 
ಪಾಟೀಲ 

ಗಡಿ | ಜಮೀನು | 30 ರ ಜಮೀನು 
ಯಲ್ಲನಗೌಡ, 

ಜಮೀನು 
ಪಾಟೀಲ ಶೀಲಾ, 
ಎಸ್ . ಎಸ್ . ಮಹೇಶ 


2 - 39 


2 .38 


0 - 05 ( ಖ ) 


2 - 00 


0 . 92 


ಬ್ಲಾಕ್ | 


3 - 00 


1 .38 


ಭಾಗ - ೩ 


೨೯೨೯ 


ಖಾತೆದಾರರ ಹೆಸರು 


ಬ್ಲಾಕ 


ನಂ 


ಆಕಾರ 
ರೂ . ಪೈ 
11 . 


3 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 
ಹೆಸರು | ನಂ 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ | ಎ – ಗುಂ 
- 6 | 7 | 8 | 9 

10 . 
ಬೆಂಬಳಗಿ ಸುಭಾಷ 35 ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ 

9 - 10 
ಗ್ರಾಮದ ನಂ .36 & | ನಂ .34 ರ 

| ನಂ .38 ರ | 0 -02.08( ಖ ) 
ಗಡಿ _ 37 ರ | ಜಮೀನು 

| ಜಮೀನು 
ಜಮೀನು 


15. ಬಂಬಳಗಿ ಸುಭಾಷ ತಂದೆ 

ವಿರುಪಾಕ್ಷಪ್ಪ 


ಬ್ಲಾಕ್ 


4 . 25 


35 /2 


ಖುಷ್ಠಿ 


3.05 


ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ | 06 - 25 . | 
ಗ್ರಾಮದ 

( ನಂ .36 & | ನಂ .34 ರ | ನಂ .38 ರ ( 0 - 02 .08 ( ಖ ) 
ಗಡಿ _ 37 ರ | ಜಮೀನು | ಜಮೀನು 

ಜಮೀನು 


16. ಲತ್ತೆಮ್ಮನವರ ಕಾಶಿಮಸಾಬ ಲತ್ತೆಮ್ಮನವರ 

ತಂದೆ ಇಮಾಮಸಾಬ , ಕಾಶಿಮಸಾಬ , 
ಲತ್ತೆಮ್ಮನವರ ಜಲೀಲಸಾಬ ಲತ್ತೆಮ್ಮನವರ 
ತಂದೆ ಇಮಾಮಸಾಬ , ಜಲೀಲಸಾಬ , 
ಲತ್ತೆಮ್ಮನವರ ಹುಸೇನಸಾಬ ಲತ್ತೆಮ್ಮನವರ 
ತಂದೆ ಇಮಾಮಸಾಬ , ಹುಸೇನಸಾಬ , 
ಲತ್ತೆಮ್ಮನವರ ಹುಸೇನಸಾಬ ಲತ್ತೆಮ್ಮನವರ 
ತಂದೆ ಬಾಕ್ಷಾಸಾಬ , 

ಹುಸೇನಸಾಬ, 
ಲತ್ತೆಮ್ಮನವರ ಇಮಾಮಸಾಬ 

ಲತ್ತೆಮ್ಮನವರ 
ತಂದೆ ಬಾಕ್ಷಾಸಾಬ , 

ಇಮಾಮಸಾಬ, 
ಲತ್ತೆಮ್ಮನವರ ಹುಸೇನಸಾಬ ಲತ್ತಮ್ಮನವರ 
ತಂದೆ ರಾಜೆಸಾಬ , ಲತ್ತೆಮ್ಮನವರ ಹುಸೇನಸಾಬ , 
ಅಲ್ಲಾಸಾಬ ತಂದೆ ಹುಸೇನಸಾಬ , ಲತ್ತೆಮ್ಮನವರ 
ನರೇಂದ್ರ ಜೈನಬ್ಬಿ ತಂದೆ | ಅಲ್ಲಾಸಾಬ , 
ಹುಸೇನಸಾಬ, ನಿಸಮದಾರ 

ನರೇಂದ್ರ ಜೈನಬ್ಬಿ , 
ಮಾಷಾಬಿ ತಂದೆ ಷಾಬುದ್ದೀನ, ನಿಸಮದಾರ 
ಲತ್ತಮ್ಮನವರ ಬಾಬುಸಾಬ ತಂದೆ | ಮಾಷಾಬಿ, 


೨೯೩೦ 


ಖಾತೆದಾರರ ಹೆಸರು 


ಬ್ಲಾಕ 


3 


ಹುಸೆನೆಸಾಬ , ಲತ್ತೆಮ್ಮನವರ 
ಇಮಾಮಸಾಬ ತಂದೆ 
ಹುಸೆನೆಸಾಬ , ಲತ್ತೆಮ್ಮನವರ 
ಅಬ್ದುಲಸಾಬ ತಂದೆ 
ಹುಸೆನೆಸಾಬ , ಲತ್ತೆಮ್ಮನವರ 
ಮಹಮ್ಮದಸಾಬ ತಂದೆ 
ಹುಸೇನಸಾಬ , ಲತ್ತೆಮ್ಮನವರ 
ನೂರಸಾಬ ತಂದೆ 
ಮತ್ತುಮಸಾಬ , 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅನುಭವದಾರರ ತರಹ ಚಕ್ರಬಂದಿ 

ವಿಸ್ತೀರ್ಣ | | 

ಆಕಾರ 
ಹೆಸರು | ನಂ 

ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ಎ - ಗುಂ ರೂ . ಪೈ 
| 4 | 5 | 6 | 7 | 8 | 9 10 11 
ಲತ್ತೆಮ್ಮನವರ 
ಬಾಬುಸಾಬ , 
ಲತ್ತೆಮ್ಮನವರ 
ಇಮಾಮಸಾಬ , 
ಲತ್ತೆಮ್ಮನವರ 
ಅಬ್ದುಲಸಾಬ , 
ಲತ್ತೆಮ್ಮನವರ 
ಮಹಮ್ಮದಸಾಬ , 
ಲತ್ತೆಮ್ಮನವರ 
ನೂರಸಾಬ 


1 . 21 


17. ನರೇಂದ್ರ ಇಮಾಂಬು ಕೋಂ ನರೇಂದ್ರ 

35 /3 ಖುಷ್ಠಿ ಇಟ್ಟಿಗಟ್ಟಿ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ 2 - 25 
ಹುಸೇನಸಾಬ , ಕೊಪ್ಪದ ಇಮಾಂಬು, ಕೊಪ್ಪದ 

ಗ್ರಾಮದ ನಂ .36 & | ನಂ .34 ರ | ನಂ .38 ರ 
ಹಲೀಮಾ ಕೋಂ ಹಲೀಮಾ, ಕಲಾದಗಿ 

ಗಡಿ _ 37 ರ | ಜಮೀನು | ಜಮೀನು 
ಮಗದುಮಸಾಬ , ಕಲಾದಗಿ | ಶಮಶಾದ, 

ಜಮೀನು 
ಶಮಶಾದ ಕೋ 

| ಮುಲ್ಲಾನವರ 
ಮುಲ್ಲಾನವರ ಮುಮ್ಮಾಜ ಕೋಂ ಮುಮ್ರಾಜ, 
ಅಲ್ಲಾಬಕ್ಷ , ಜಾಲಿಜಮಾದಾರ ಜಾಲಿಜಮಾದಾರ 
ಹಸ್ಕತ್ ಕೋಂ ನಾಸಿರಖಾನ | ಹಸ್ಕತ್ 
ಚಿಣಗಿ ಜಿನ್ನಪ್ಪ ತಂದೆ ಛಾಯಪ್ಪ, ಚಿಣಗಿ ಜಿನ್ನಪ್ಪ, | 360 ಖುಷ್ಠಿ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ | 4 - 31 
ಚಿಣಗಿ ರಾಯಪ್ಪ ತಂದೆ | ಚಿಣಗಿ ರಾಯಪ್ಪ 

ನಂ .35 ರ | ನಂ .61 ರ | ನಂ . 33 ರ ನಂ .37 ರ | 0 - 05 ( ಖ ) 
ಛಾಯಪ್ಪ, 

ಜಮೀನು | ಜಮೀನು | 

| ಜಮೀನು | ಜಮೀನು 


18 . 


7 . 76 


ಭಾಗ - ೩ 


೨೯೩೧ 


ಖಾತೆದಾರರ ಹೆಸರು 


ಬ್ಲಾಕ 


ನಂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 
ಹೆಸರು ನಂ 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ಎ – ಗುಂ 
3 4 | 5 

6 | 7 | 8 | 9 

10 
ಜಗದೀಶ 

3672 ಖುಷಿ ಬ್ಲಾಕ್ | ಬ್ಲಾಕ್ | ಬ್ಲಾಕ್ 

5 - 26 
ನಂ .35 ರ ನಂ .61 ರ | ನಂ .33 ರ ನಂ . 37 ರ 
ಜಮೀನು | ಜಮೀನು | ಜಮೀನು | ಜಮೀನು 


ಆಕಾರ 
ರೂ . ಪೈ 
11 . 


1 . 


19 . ಜಗದೀಶ ತಂದೆ ವೆಂಕಟೇಶಯ್ಯ 


ಬ್ಲಾಕ್ 


5 . 64 


7 . 04 


ಬ್ಲಾಕ್ ಬ್ಲಾಕ್ | ಬ್ಲಾಕ್ | ಬಾಕ್ | 
ನಂ .35 ರ | ನಂ . 61 ರ | ನಂ .36 ರ | ನಂ . 38 ರ | 
ಜಮೀನು ಜಮೀನು ಜಮೀನು | ಜಮೀನು 


7 - 21 
0 - 10 ( ಖ ) 


20 . ಘಟಗಿ ಮಂಜುನಾಥ ತಂದೆ 

ಕಲ್ಲಪ್ಪ,, ಘಟಗಿ ಯಲ್ಲಪ್ಪ ತಂದೆ 
ಕಲ್ಲಪ್ಪ,, ಘಟಗಿ ಕಸ್ತೂರಿ ತಂದೆ 
ಕಲ್ಲಪ್ಪ,, ಘಟಗಿ ಮಲ್ಲಪ್ಪ ತಂದೆ | 
ಕಲ್ಲಪ್ಪ ಘಟಗಿ ಪಾರ್ವತೆವ್ವ 
ಕೋಂ ಕಲ್ಲಪ್ಪ, 


ಘಟಗಿ ಮಂಜುನಾಥ, | 370 ಖುಷಿ 
ಘಟಗಿ ಯಲ್ಲಪ್ಪ , 
ಘಟಗಿ ಕಸ್ತೂರಿ, 
ಘಟಗಿ ಮಲ್ಲಪ್ಪ, 
ಘಟಗಿ ಪಾರ್ವತೆವ್ವ 


37 /2 


7 - 31 


| 


7. 04 


ಖುಷಿ | ಬ್ಲಾಕ್ | ಬ್ಲಾಕ್ ಬ್ಲಾಕ್ | ಬ್ಲಾಕ್ | 

ನಂ .35 ರ | ನಂ . 61 ರ | ನಂ .36 ರ | ನಂ .38 ರ 
ಜಮೀನು | ಜಮೀನು | ಜಮೀನು | ಜಮೀನು 


21. ಘಟಗಿ ಯಲ್ಲಪ್ಪ ತಂದೆ ಬಸಪ್ಪ, 

ಘಟಗಿ ಬಸಪ್ಪ ತಂದೆ ಶಿವಪ್ಪ, 
ಘಟಗಿ ನಿಂಗಪ್ಪ ತಂದೆ ಶಿವಪ್ಪ , 
ಘಟಗಿ ಪಾರ್ವತೆವ್ವ ಕೋಂ . 
ಕಲ್ಲಪ್ಪ , ಘಟಗಿ ಮಂಜುನಾಥ 
ತಂದೆ ಕಲ್ಲಪ್ಪ , ಘಟಗಿ ಯಲ್ಲವ್ವ 
ತಂದೆ ಕಲ್ಲಪ್ಪ , ಘಟಗಿ ಕಸ್ತೂರಿ 
ತಂದೆ ಕಲ್ಲಪ್ಪ, ಘಟಗಿ ಮಲ್ಲಪ್ಪ 
ತಂದೆ ಕಲ್ಲಪ್ಪ 


ಘಟಗಿ ಯಲ್ಲಪ್ಪ, 
ಘಟಗಿ ಬಸಪ್ಪ, 
ಘಟಗಿ ನಿಂಗಪ್ಪ , 
ಘಟಗಿ ಪಾರ್ವತೆವ್ವ 
ಘಟಗಿ ಮಂಜುನಾಥ, 
ಘಟಗಿ ಯಲ್ಲವ್ವ 
ಘಟಗಿ ಕಸ್ತೂರಿ, 


ಭಾಗ - ೩ 


ಬ್ಲಾಕ 


ಆಕಾರ 
ರೂ . ಪೈ 


ನಂ 


ವಿಸ್ತೀರ್ಣ 
ಎ - ಗುಂ 
10 


ದಕ್ಷಿಣ 
9 . 


- 11 


೨೯೩೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ತರಹ 

ಚಕ್ರಬಂದಿ 
ಹೆಸರು | ನಂ 

ಪೂರ್ವ ಪಶ್ಚಿಮ 

ಉತ್ತರ 

| 5 6 | 
22. ಉಪ್ಪಿನ ಕುಮಾರಿ ತೇಜಸ್ವಿನಿ | ಉಪ್ಪಿನ ಕುಮಾರಿ | 38A | ಖುಷಿ 

ಗ್ರಾಮದ 

47 | 
ತಂದೆ ಉಮೇಶ ಅಸದಾರ | ತೇಜಸ್ವಿನಿ 
ತಾಯಿ ಗೀತಾ ಕೋಂ ಉಮೇಶ 
ಉಪ್ಪಿನ 


14 - 00 | 


4 . 73 


ಗಡಿ 


47 


13 - 00 


4 .22 


| 38 /2PI | ಖುಷ್ಠಿ | ಗ್ರಾಮದ 

ಗಡಿ 


38/2P3 ಖುಷಿ 


4 - 00 


1 . 28 


ಗ್ರಾಮದ| 
ಗಡಿ 


38/3 ಖುಷ್ಟಿ 


ಗ್ರಾಮದ 


4 . 01 


10 - 21 
1 -00 ( ಖ ) 


ಗಡಿ 


40 


ವೀನ ತಂದೆ ಸತೀಶ ಉಪ್ಪಿನ ಸತೀಶ | 
ಅ ಸ ದಾರ ತಾಯಿ ಅಂಬಿಕಾ ಉಪ್ಪಿನ ನವೀನ 
24 . ಅರಿವಾಳದ ನಿಂಗಪ್ಪ ತಂದೆ ಅರಿವಾಳದ ನಿಂಗಪ್ಪ 

ಮಹಾದೇವಪ್ಪ 
25. ಉಪ್ಪಿನ ಗುರುಶಿದ್ದಪ್ಪ ತಂದೆ ಉಪ್ಪಿನ ಗುರುಶಿದ್ದಪ್ಪ 
ನೂರುಂದಪ್ಪ 

ಉಪ್ಪಿನ ತೇಜಶ್ವಿನಿ | 
ಉಪ್ಪಿನ ತೇಜಶ್ವಿನಿ ತಂದೆ 
ಉಮೇಶ ಅಸದಾರ ತಾಯಿ 

ಗೀತಾ 
26. ಗೌಡರ ಭೀಮಪ್ಪ ತಂದೆ ಫಕಿರಪ್ಪ, ಗೌಡರ ಯಲ್ಲಪ್ಪ, 

ಗೌಡರ ಯಲ್ಲಪ್ಪ ತಂದೆ ಭೀಮಪ್ಪ, ಯಲ್ಲಪ್ಪ , 
ಹನುಮಂತಪ್ಪ , ಗೌಡರ ಸಿದ್ದಪ್ಪ ] ಸಿದ್ದಪ್ಪ, ಹನುಮಪ್ಪ, 
ತಂದೆ ಹನುಮಂತಪ್ಪ , ಗೌಡರ ನಿಂಗಪ್ಪ. 
ಹನುಮಪ್ಪ ತಂದೆ ಹನುಮಂತಪ್ಪ, 
ಗೌಡರ ನಿಂಗಪ್ಪ ತಂದೆ 
ಹನುಮಂತಪ್ಪ 


| 47 


17- 21 


| 12.10 


ಖುಷ್ಠಿ | ರಸ್ತೆ ಮತ್ತು | ಬ್ಲಾಕ್ | ಬ್ಲಾಕ್ | ಬ್ಲಾಕ್ | 

ಬ್ಲಾಕ್ ( ನಂ .48 ರ | ನಂ .61 ರ | ನಂ .46 / 
ನಂ .38 ರ ಜಮೀನು | ಜಮೀನು 
ಜಮೀನು 

ಜಮೀನು 


೨೯೩೩ 


ಬ್ಲಾಕ 


ಆಕಾರ 
ರೂ . ಪೈ 
11 . 


1 . 


ಬ್ಲಾಕ್ 


10 .53 


16 .48 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 
ನಂ 

ಹೆಸರು 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ ಎ – ಗುಂ 
4 | 5 

- 10 
27 . ಗೌಡರ ಯಲ್ಲಪ್ಪ ತಂದೆ ಫಕಿರಪ್ಪ , ಗೌಡರ ಯಲ್ಲಪ್ಪ , 

ಖುಷ್ಠಿ ಬ್ಲಾಕ್ ಬ್ಲಾಕ್ | ಬ್ಲಾಕ್ 

15 - 10 
ಗೌಡರ ಭೀಮಪ್ಪ ತಂದೆ ಫಕಿರಪ್ಪ, ಭೀಮಪ್ಪ, ಯಲ್ಲಪ್ಪ, 

ನಂ .47 ರ ನಂ . 49 ರ | ನಂ . 60 ರ ನಂ . 46 
ಗೌಡರ ಯಲ್ಲಪ್ಪ ತಂದೆ ಸಿದ್ದಪ್ಪ, ಹನುಮಪ್ಪ, 

ಜಮೀನು ಜಮೀನು ಜಮೀನು 
ಹನುಮಂತಪ್ಪ, ಗೌಡರ ಸಿದ್ದಪ್ಪ ನಿಂಗಪ್ಪ. 

ಜಮೀನು 
ತಂದೆ ಹನುಮಂತಪ್ಪ , ಗೌಡರ | 
ಹನುಮಪ್ಪ ತಂದೆ ಹನುಮಂತಪ್ಪ, 
ಗೌಡರ ನಿಂಗಪ್ಪ ತಂದೆ 

ಹನುಮಂತಪ್ಪ 
28 . | ಸಂಪಗಾಂವಕರ್‌ 

ಸಂಪಗಾಂವಕರ್ | 56 ( ಖುಷ್ಟಿ | ಬ್ಲಾಕ್ ನಂ . | ಬ್ಲಾಕ್ | ಬ್ಲಾಕ್ ಬ್ಲಾಕ್ | 21 - 24 
ಹನುಮಂತಸಿಂಗ್ ತಂದೆ ಹನುಮಂತಸಿಂಗ್ 

_ 59ರ ನಂ .55 ರ | ನಂ .57 ರ ನಂ .60 ರ | 01 - 00( ಖ ) 
ನಾರಾಯಣಸಿಂಗ್ 

ಜಮೀನು | ಜಮೀನು | ಜಮೀನು | ಜಮೀನು 
29 . ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ | 57 / ಅ 

ಬ್ಲಾಕ್ 

| ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ 5 - 20 
ನಂ .58 ರ | ನಂ .54 ರ | ಬ್ಲಾಕ್ | ನಂ .56 ರ 
ಜಮೀನು ಜಮೀನು ನಂ . 68 ರ | ಜಮೀನು 

ಜಮೀನು 
30 . ಭಟ್ಟ ಪುಂಡಲೀಕ ತಂದೆ ನಾಗಪ್ಪ ಭಟ್ಟ ಪುಂಡಲೀಕ | 57 /2/ ಖುಷಿ 

ಬ್ಲಾಕ್ | | ಬ್ಲಾಕ್ 

5 - 00 
2ಅ 

ನಂ .58 ರ ನಂ .54 ರ | ಬ್ಲಾಕ್ | ನಂ .56 ರ 
ಜಮೀನು | ಜಮೀನು | ನಂ .68 ರ | ಜಮೀನು 

ಜಮೀನು 
31 . ಭಟ್ಟಮನೋಜ ತಂದೆ | ಭಟ್ಟ ಮನೋಜ, | 57 /2/ | ಖುಷಿ | ಬ್ಲಾಕ್ | ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ 5 - 00 
ಪುಂಡಲೀಕ, ಭಟ್ಟರಾಧಾಕೃಷ್ಣ ಭಟ್ಟ ರಾಧಾಕೃಷ್ಣ 

ನಂ .58 ರ | ನಂ .54 ರ | ಬ್ಲಾಕ್ ನಂ . 56 ರ 
ತಂದೆ ಪುಂಡಲೀಕ, 

ಜಮೀನು | ಜಮೀನು | ನಂ . 68 ರ | ಜಮೀನು 

ಜಮೀನು 


ಬ್ಲಾಕ್ | 


1 . 40 


1.40 


2ಬ 


ಭಾಗ - ೩ 


೨೯೩೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 
ಖಾತೆದಾರರ ಹೆಸರು ಅನುಭವದಾರರ ತರಹ 

ಚಕ್ಕಬಂದಿ 
ನಂ 

ಹೆಸರು 

ಪೂರ್ವ ಪಶ್ಚಿಮ | 

ಉತರ 
1 . 

| 4 | 5 

6 . 7 | 8 
32. ಇಂಗಳಿ ಜ್ಞಾನಪ್ಪ ತಂದೆ ಸಂತಪ್ಪ | ಇಂಗಳಿ ಜ್ಞಾನಪ್ಪ 

_ 57 67 
- 62 


ದಕ್ಷಿಣ 
೨ 
59 


ವಿಸ್ತೀರ್ಣ 
ಎ – ಗುಂ 
10 


ಆಕಾರ 
ರೂ . ಪೈ 

11 
6 . 70 


64 


| 


14 - 22 


ಖುಷಿ 


8 - 13 


7. 75 


ಬ್ಲಾಕ್ | ಬ್ಲಾಕ್ | ಬ್ಲಾಕ್ | ಬ್ಲಾಕ್ 
ನಂ . 62 ರ | ನಂ .56 ರ | ನಂ .58 ರ | ನಂ .60 ರ 
ಜಮೀನು ಜಮೀನು ಜಮೀನು | ಜಮೀನು 


33 . ದೇವರ್ ಉರ್ಫ ದೊಡಮನಿ ದೇವರ್ ಉರ್ಫ | 59 / 

ಬುಡೇಸಾಬ ತಂದೆ ಇಮಾಮಸಾಬ, ದೊಡಮನಿ 
ಅ.ಸ. ಮಹ್ಮದ ಹಜರತಬಿ , ಬುಡ್ಡಸಾಬ , ದೇವರ್ 
ದೇವರ್ ಉರ್ಫ ದೊಡಮನಿ ಉರ್ಷ ದೊಡಮನಿ 
ಇಮಾಮಸಾಬ , ತಂದೆ | 

ಇಮಾಮಸಾಬ , 
ಬಾದಷಾಸಾಬ , ಪಠಾಣ ಹಜರತಬಿ ದೇವರ್ ಉರ್ಫ 
ಕೋಂ ವಂದೇನ ಮೋದಿ, ದೊಡಮನಿ ಹಜರತಬಿ, 
ದೇವರ್ ಉರ್ಫ ದೊಡಮನಿ ದೇವರ್ ಉರ್ಫ 
ನೆಹುನ್ನಿಸಾ ತಂದೆ ಬಾದಷಾಸಾಬ , ದೊಡಮನಿ ದೇವರ್ 
ದೊಡಮನಿ ಜೈತುನಬಿ ಕೋಂ | ಉರ್ಫ ದೊಡಮನಿ 
ಬಾಶಾಸಾಬ, ದೇವರ ಉರ್ಫ ನೆಹುನ್ನಿಸಾ, 
ದೊಡಮನಿ ಇಮಾಮಸಾಬ ತಂದೆ 

ದೇವರ್ ಉರ್ಫ 
ಹಸನಸಾಬ, ದೇವರ ಉರ್ಫ 

ದೊಡಮನಿ 
ದೊಡಮನಿ ಮೆಹಬೂಬಸಾಬ 

ಶಹರುನ್ನಿಸಾ 
ತಂದೆ ಹಸನಸಾಬ, ದುಕಾನದಾರ 

ಜೈತುನಬಿ, 
ಜೈಬುನಬಿ ಕೋಂ ಮಹ್ಮದಸಾಬ , 

ಮೋದಿನಬಿ 
ಮುಲ್ಲಾನವರ ಜನ್ಮತಬಿ ಕೋಂ | 
ಖುತುಬುಸಾಬ , ದೇವರ ಉರ್ಫ 

ಇಮಾಮಸಾಬ , 
ದೊಡಮನಿ ಹುಸೇನಸಾಬ ತಂದೆ 

ಮೆಹಬೂಬಸಾಬ, 


ಬ್ಲಾಕ 


ನಂ 


2 . 


ಜೈಬುನಬಿ, 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 

೨೯೩೫ 
ಖಾತೆದಾರರ ಹೆಸರು ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ | 

ಆಕಾರ 
ಹೆಸರು ನಂ 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ಎ - ಗುಂ | ರೂ . ಪೈ 
_ 3 | 4 | 5 | 6 | 7 | 8 | 9 10 11 
ನೂರಸಾಬ , ಅ.ಸ . ದಾರ ತಾಯಿ 
ಸಾಹೇಬ್ಬಿ, (Oಎ3- 10ಗುಂ) ಮುಲ್ಲಾನವರ ಜನ್ನತಬಿ, 
ಗೊಳಸಂಗಿ ಮಠ ಉ // ಹುಸೇನಸಾಬ , 
ಗೊಳಸಂಗಿ. 

ಗೊಳಸಂಗಿ ಮಠ ಉ // 
ಪ್ರಿಯಾಂಕ ತಂದೆ 

ಗೋಳಸಂಗಿ 
ವಿವೇಕಾನಂದ, ದೀಪಕ ತಂದೆ ವಿವೇಕಾನಂದ, 
ವಿವೇಕಾನಂದ, 

ಹುಸ್ಸೇನ ಸಾಬ 
ದೇವರ ಉರ್ಫ 

ಪ್ರಿಯಾಂಕ, ದೀಪಕ, 
ದೊಡ್ಡಮನಿ ಉ // ಅಬ್ದುಲ್ ರಜಾಕ 

ದೇವರ ಉರ್ಫ 
ತಂದೆ ಬುಡ್ಡಸಾಬ , ನೂರ 

ದೊಡಮನಿ 
ಅಹಮ್ಮದ್ ತಂದೆ ಬುಡ್ಡಸಾಬ 

ಅಬ್ದುಲರಜಾಕ, 
ನೂರಅಹಮದ್ 


59 / 2 


0 - 24 


0 . 42 


| ಬ್ಲಾಕ್ ಬ್ಲಾಕ್ | ಬ್ಲಾಕ್ | ಬ್ಲಾಕ್ 

ನಂ .62 ರ | ನಂ .56 ರ | ನಂ .58 ರ | ನಂ .60 ರ 
ಜಮೀನು | ಜಮೀನು | ಜಮೀನು ಜಮೀನು 


34 .] ದೇವರ್ ಉರ್ಫ ದೊಡಮನಿ 

ಬುಡ್ಡಸಾಬ ತಂದೆ 
ಇಮಾಮಸಾಬ , ಅ. ಸ. ಮಹ್ಮದ 
ಹಜರತಬಿ, ದೇವರ್ ಉರ್ಫ 
ದೊಡಮನಿ ಇಮಾಮಸಾಬ , 
ತಂದೆ ಬಾದಷಾಸಾಬ, ಪಠಾಣ 
ಹಜರತಬಿ ಕೋಂ ವಂದೇನ 
ಮೋದಿ, ದೇವರ್ ಉರ್ಫ 
ದೊಡಮನಿ ನೆಹುನ್ನಿಸಾ ತಂದೆ 


ದೇವರ್ ಉರ್ಫ 
ದೊಡಮನಿ 
ಮೋದಿನಬಿ , 
ಬುಡ್ಡಸಾಬ, 
ಇಮಾಮಸಾಬ , 
ಪಠಾಣ ಬಾದ ಸಾಬ , 
ಹುಸೇನ ಸಾಬ , 
ಹಜರತಬಿ, 
ನೆಹುನ್ನಿಸಾ, 


೨೯೩೬ 


ಖಾತೆದಾರರ ಹೆಸರು 


ಬ್ಲಾಕ 


ನಂ 


2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅನುಭವದಾರರ ತರಹ ಚಕ್ರಬಂದಿ 

ವಿಸ್ತೀರ್ಣ | | 

ಆಕಾರ 
ಹೆಸರು 

ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ಎ - ಗುಂ ರೂ . ಪೈ 
_ 3 | 4 | 5 | 6 | 7 | 8 | 9 | 10 | 11 
ಜೈತುನಬಿ , 
ಇಮಾಮಸಾಬ , 
ಮೆಹಬೂಬಸಾಬ, 
ಜೈಬುನಬಿ, ಜನ್ನತಬಿ, 
ಹುಸೇನಸಾಬ , 
ಗೊಳಸಂಗಿ 
ವಿವೇಕಾನಂದ, 
ಪ್ರಿಯಾಂಕ, ದೀಪಕ 


ಬಾದಷಾಸಾಬ, ದೊಡಮನಿ 
ಜೈತುನಬಿ ಕೋಂ ಬಾಶಾಸಾಬ , 
ದೇವರ ಉರ್ಷ ದೊಡಮನಿ 
ಇಮಾಮಸಾಬ ತಂದೆ 
ಹಸನಸಾಬ, ದೇವರ ಉರ್ಫ 
ದೊಡಮನಿ ಮೆಹಬೂಬಸಾಬ 
ತಂದೆ ಹಸನಸಾಬ , ದುಕಾನದಾರ 
ಜೈಬುನಬಿ ಕೋಂ ಮಹ್ಮದಸಾಬ , 
ಮುಲ್ಲಾನವರ ಜನ್ನತಬಿ ಕೋಂ 
ಖುತುಬುಸಾಬ , ದೇವರ 
ಉರ್ಫ ದೊಡಮನಿ ಹುಸೇನಸಾಬ 
ತಂದೆ ನೂರಸಾಬ, ಅ. ಸ. ದಾರ 
ತಾಯಿ ಸಾಹೇಬ್ಬಿ, (Oಎ-16ಗುಂ) 
ಗೊಳಸಂಗಿಮಠ ಉರ್ಫ 
ಗೊಳಸಂಗಿ ವಿವೇಕಾನಂದ ತಂದೆ 
ಮಲ್ಲಯ್ಯ , ಗೊಳಸಂಗಿಮಠ 
ಉರ್ಘ ಗೊಳಸಂಗಿ ಪ್ರಿಯಾಂಕ 
ತಂದೆ ವಿವೇಕಾನಂದ, 
ಗೊಳಸಂಗಿಮಠ ಉರ್ಫ 
ಗೊಳಸಂಗಿ ದೀಪಕ ತಂದೆ 
ವಿವೇಕಾನಂದ, 
( 00ಎ - 08ಗುಂ), 


ಭಾಗ - ೩ 


೨೯೩೭ 


ಖಾತೆದಾರರ ಹೆಸರು 


ಬ್ಲಾಕ 


ವಿಸ್ತೀರ್ಣ | 


ಆಕಾರ 
ರೂ . ಪೈ 


ನಂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಅನುಭವದಾರರ ತರಹ 

ಚಕ್ಕಬಂದಿ 
ಹೆಸರು 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 

| 5 6 | 7 | 8 | 9 
ದೊಡಮನಿ 

59 /3 ಖುಷಿ ಬ್ಲಾಕ್ | ಬ್ಲಾಕ್ ಬ್ಲಾಕ್ ಬ್ಲಾಕ್ 
ಬುಡ್ಡೆಸಾಬ 

ನಂ . 62 ರ | ನಂ . 56 ರ | ನಂ .58 ರ | ನಂ . 60 ರ 
ಜಮೀನು| ಜಮೀನು 

ಜಮೀನು ಜಮೀನು 


ಎ - ಗುಂ 

10 


1 . 


11 . 


5 -16 


3 . 73 


35 . ದೊಡಮನಿ ಬುಡ್ಡೆಸಾಬ ತಂದೆ 

ಇಮಾಮಸಾಬ 


13 .17 


36 , ಕೋಕಾಟಿ ಮಹಾಲಿಂಗಪ್ಪ ತಂದೆ | ಕೋಕಾಟಿ 

ಬಸಪ್ಪ, ಕೋಕಾಟಿ ಬಾಲಕೃಷ್ಣ ಮಹಾಲಿಂಗಪ್ಪ , 
ತಂದೆ ಬಸಪ್ಪ 

ಬಾಲಕೃಷ್ಣ 


| 600 ಖುಷ್ಠಿ | ಬ್ಲಾಕ್ ಬ್ಲಾಕ್ ಬ್ಲಾಕ್ | ಬ್ಲಾಕ್ 

ನಂ . 61 ರ | ನಂ .56 ರ | ನಂ .59 & | ನಂ .48 & | 
ಜಮೀನು ಜಮೀನು _ 56 ರ 

_ 47 ರ 
ಜಮೀನು | ಜಮೀನು 


9 - 25 . 
6 - 08 ( ಖ ) 


60 / 2 


| 


| 


0 . 04 


37 . ಕೋಕಾಟಿ ಮಹಾಲಿಂಗಪ್ಪ ತಂದೆ ಕೋಕಾಟಿ 
ಕಾಟಿ ಬಾ 

ಮಹಾಲಿಂಗಪ್ಪ , 
ತಂದೆ ಬಸಪ್ಪ 

ಬಾಲಕೃಷ್ಣ 


ಬ್ಲಾಕ್ | ಬ್ಲಾಕ್ ಬ್ಲಾಕ್ ಬ್ಲಾಕ್ | 0 - 02ಗುಂ 
ನಂ .61 ರ | ನಂ .56 ರ | ನಂ .59 & ನಂ . 48 & | 
ಜಮೀನು | ಜಮೀನು | 56 ರ 47 ರ 

| ಜಮೀನು | ಜಮೀನು 
ರಸ್ತೆ ಮತ್ತು | ಬ್ಲಾಕ್ * ಬ್ಲಾಕ್ ಬ್ಲಾಕ್ 2 - 22 

ಬ್ಲಾಕ್ | ನಂ . 60 ರ | ನಂ . 62 ರ ನಂ . 47 ರ 
ನಂ .36 & | ಜಮೀನು | ಜಮೀನು ಜಮೀನು 
37 ರ 
ಜಮೀನು 


1 .76 


38 . ಘಟಗಿ ಪಾರ್ವತೆವ್ವ ಕೋಂ ಘಟಗಿ ಪಾರ್ವತೆವ್ವ , | 61/ ಖುಷ್ಠಿ 

ಕಲ್ಲಪ್ಪ , ಘಟಗಿ ಮಂಜುನಾಥ ಮಂಜುನಾಥ, 
ತಂದೆ ಕಲ್ಲಪ್ಪ , ಘಟಗಿ ಯಲ್ಲಪ್ಪ ಯಲ್ಲಪ್ಪ, ಕಸ್ತೂರಿ, 
ತಂದೆ ಕಲ್ಲಪ್ಪ , ಘಟಗಿ ಕಸ್ತೂರಿ ಮಲ್ಲಪ್ಪ 
ತಂದೆ ಕಲ್ಲಪ್ಪ, ಘಟಗಿ ಮಲ್ಲಪ್ಪ 

ತಂದೆ ಕಲ್ಲಪ್ಪ 
39 . ಘಟಗಿ ಪಾರ್ವತೆವ್ವ ಕೋಂ ಕಲ್ಲಪ್ಪ, ಘಟಗಿ ಪಾರ್ವತೆವ್ವ 

61 / 2 | ಋಷ್ಠಿ 
ಘಟಗಿ ಮಂಜುನಾಥ ತಂದೆ ಕಲ್ಲಪ್ಪ , ಮಂಜುನಾಥ, 
ಘಟಗಿ ಯಲ್ಲಪ್ಪ ತಂದೆ ಕಲ್ಲಪ್ಪ, ಯಲ್ಲಪ್ಪ, ಕಸ್ತೂರಿ, 
ಘಟಗಿ ಕಸ್ತೂರಿ ತಂದೆ ಕಲ್ಲಪ್ಪ , 
ಘಟಗಿ ಮಲ್ಲಪ್ಪ ತಂದೆ ಕಲ್ಲಪ್ಪ 


ಬ್ಲಾಕ್ 


1 - 04 


4 . 90 


ಬ್ಲಾಕ್ 
ನಂ .47 ರ 
ಜಮೀನು 


- ಬ್ಲಾಕ್ ನಂ . 60 ರ | ನಂ .62 ರ 
ನಂ . 36 & | ಜಮೀನು ಜಮೀನು 
37 ರ 
ಜಮೀನು 


ಮಲ್ಲಪ್ಪ 


೨೯೩೮ 


ಖಾತೆದಾರರ ಹೆಸರು 


ಬ್ಲಾಕ 


ಆಕಾರ 
ರೂ . ಪೈ 


ನಂ 


| ನಂ 


3 . 


11 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 
ಹೆಸರು 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ಎ - ಗುಂ 

| 5 6 | 7 | 8 | 9 - 10 
ಘಟಗಿ ಬಸಪ್ಪ, 

( ಖುಷ್ಠಿ | ರಸ್ತೆ ಮತ್ತು | ಬ್ಲಾಕ್ | ಬ್ಲಾಕ್ ಬ್ಲಾಕ್ 0 - 35 
ಬಸವ್ವ, ಯಲ್ಲಪ್ಪ , 

ಬ್ಲಾಕ್ | ನಂ . 60 ರ | ನಂ . 62 ರ | ನಂ . 47 ರ 
ಶಿವಪ್ಪ, ಶಾಂತವ್ವ, 

ನಂ . 36 & | ಜಮೀನು ಜಮೀನು | ಜಮೀನು 
ಸಾವಕ್ಕ 

37 ರ | 
ಜಮೀನು 


3 .80 


ಘಟಗಿ ಬಸಪ್ಪ ತಂದೆ ಸಿದ್ದಪ್ಪ, 
ಘಟಗಿ ಬಸವ್ವ ಕೋಂ ಬಸಪ್ಪ, 
ಘಟಗಿ ಯಲ್ಲಪ್ಪ ತಂದೆ ಬಸಪ್ಪ, 
ಘಟಗಿ ಶಿವಪ್ಪ ತಂದೆ ಬಸಪ್ಪ , 
ಘಟಗಿ ಶಾಂತವ್ವ ತಂದೆ ಬಸಪ್ಪ , 
ಘಟಗಿ ಸಾವಕ್ಕ ತಂದೆ ಬಸಪ್ಪ 
ಘಟಗಿ ಬಸಪ್ಪ ತಂದೆ ಸಿದ್ದಪ್ಪ , 
ಘಟಗಿ ಬಸವ್ವ ಕೋಂ ಬಸಪ್ಪ , 
ಘಟಗಿ ಯಲ್ಲಪ್ಪ ತಂದೆ ಬಸಪ್ಪ, 
ಘಟಗಿ ಶಿವಪ್ಪ ತಂದೆ ಬಸಪ್ಪ, 
ಘಟಗಿ ಶಾಂತವ್ವ ತಂದೆ ಬಸಪ್ಪ , 

ಘಟಗಿ ಸಾವಕ್ಕ ತಂದೆ ಬಸಪ್ಪ 
42 . ಘಟಗಿ ನಿಂಗಪ್ಪ ತಂದೆ ಶಿವಪ್ಪ, 


61 /5 


0 - 10 


0 .18 


ಘಟಗಿ ಬಸಪ್ಪ, 
ಬಸವ್ವ, ಯಲ್ಲಪ್ಪ, 
ಶಿವಪ್ಪ, ಶಾಂತವ್ವ, 
ಸಾವಕ್ಕ 


ಖುಷಿ | ರಸ್ತೆ ಮತ್ತು | ಬ್ಲಾಕ್ | ಬ್ಲಾಕ್ | ಬ್ಲಾಕ್ 

* ಬ್ಲಾಕ್ ನಂ . 60 ರ | ನಂ .62 ರ | ನಂ .47 ರ 
ನಂ .36 & | ಜಮೀನು | ಜಮೀನು ಜಮೀನು 
37 ರ | 
ಜಮೀನು 


ಘಟಗಿ ನಿಂಗಪ್ಪ 


7 -06 


| 4.94 


61 /6 ಖುಷ್ಠಿ | ರಸ್ತೆ ಮತ್ತು | ಬ್ಲಾಕ್ ಬ್ಲಾಕ್ | ಬ್ಲಾಕ್ | 

- ಬ್ಲಾಕ್ ನಂ .60 ರ | ನಂ . 62 ರ ನಂ . 47 ರ 
ನಂ .36 & | ಜಮೀನು ಜಮೀನು | ಜಮೀನು 
37 ರ | 

ಜಮೀನು 
| 62 ಖುಷಿ | ರಸ್ತೆ ಮತ್ತು | ಬ್ಲಾಕ್ | ರಸ್ತೆ ಮತ್ತು ಬ್ಲಾಕ್ 

ಬ್ಲಾಕ್ 

ನಂ .59 , | ಬ್ಲಾಕ್ | ನಂ . 61 ರ 
ನಂ . 33 , 32 , 

ನಂ . 65 ರ | ಜಮೀನು 

ಜಮೀನು 
ಜಮೀನು 


9 - 03 


6. 26 


43 . ಹಂಚಿನಾಳ ಮಕ್ತುಮಸಾಬ 

ತಂದೆ ಪೀರಸಾಬ 


ಹಂಚಿನಾಳ 
ಮಕ್ತುಮಸಾಬ 


58 ರ | 


05 , 04 ರ | ಜಮೀನು. 


ಭಾಗ - ೩ 


೨೯೩೯ 


ಖಾತೆದಾರರ ಹೆಸರು 


ಬ್ಲಾಕ 


ವಿಸ್ತೀರ್ಣ | 


ಆಕಾರ 
ರೂ . ಪೈ 


ನಂ 


1 . 


11. 


44. | ಗಾಯಠಾಣ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಅನುಭವದಾರರ ತರಹ 

ಚಕ್ಕಬಂದಿ 
ಹೆಸರು 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ | ಎ – ಗುಂ 
- 3 | 4 | 5 6 . 

| 8 | 9 

10 
ಗಾಯಠಾಣ 62 /2 ಖುಷ್ಠಿ ರಸ್ತೆ ಮತ್ತು | ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ 1 - 00 

* ಬ್ಲಾಕ್ ನಂ .59, | ಬ್ಲಾಕ್ | ನಂ .61 ರ 
ನಂ . 33 , 32 , 58 ರ ನಂ .65 ರ | ಜಮೀನು 
63 , 64 ರ | ಜಮೀನು ಜಮೀನು 
ಜಮೀನು 


0 . 69 


1 - 04 


0 . 80 


45 . ದೇವರ ಉರ್ಫ ದೊಡಮನಿ ದೇವರಉರ್ಫ 
ಅಬ್ದುಲಅಜಿಜ ತಂದೆ ಬುಡ್ಡೆಸಾಬ | ದೊಡಮನಿ 

ಅಬ್ದುಲಅಜಿಜ 


ರ ಪೈಕಿ 


| 62 /3 | ಖುಷ್ಠಿ | ರಸ್ತೆ ಮತ್ತು | ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ | 

ನಂ .59 , | ಬ್ಲಾಕ್ | ನಂ . 61 ರ 
ನಂ . 33 , 32 , _ 58 ರ ನಂ . 65 ರ | ಜಮೀನು 
63, 64 ರ | ಜಮೀನು ಜಮೀನು 
ಜಮೀನು 


| 62 |3 | ಖುಷಿ 


1- 13 


| 0.87 


0 . 87 


46 . ದೇವರ ಉರ್ಫ ದೊಡಮನಿ 

ಬುಡ್ಡೆಸಾಬ ತಂದೆ 
ಇಮಾಮಸಾಬ 


ದೇವರ ಉರ್ಫ 
ದೊಡಮನಿ 
ಬುಡ್ಡೆಸಾಬ 


ರಸ್ತೆ ಮತ್ತು ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ | 

ಬ್ಲಾಕ್ | ನಂ .59, | ಬ್ಲಾಕ್ ನಂ .61 ರ 
ನಂ .33 , 32, | 58 ರ | ನಂ .65 ರ | ಜಮೀನು 
63, 64 ರ | ಜಮೀನು ಜಮೀನು 
ಜಮೀನು 


62 / 4 


| 


2 -14 


| 


1.62 


47. ದೇವರ ಉರ್ಷ ದೊಡಮನಿ 

ಹುಸೇನಸಾಬ ತಂದೆ ನೂರಸಾಬ 


ದೇವರ ಉರ್ಫ 
ದೊಡಮನಿ 
ಹುಸೇನಸಾಬ 


ರಸ್ತೆ ಮತ್ತು | ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ | 

ಬ್ಲಾಕ್ ನಂ .59, | ಬ್ಲಾಕ್ ನಂ .61 ರ 
ನಂ . 33 , 32, 58 ರ | ನಂ . 65 ರ | ಜಮೀನು 
63, 64 ರ | ಜಮೀನು | ಜಮೀನು 
ಜಮೀನು 


ಬ್ಲಾಕ 


ನಂ 


ನಂ 


ಆಕಾರ 
ರೂ . ಪೈ 
11 . 


ಖುಷ್ಠಿ 


3 . 25 


3 . 25 


୭୮୫୨୦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ- ೩ 
ಅ. ಖಾತೆದಾರರ ಹೆಸರು 

ಅನುಭವದಾರರ ತರಹ ಚಕ್ರಬಂದಿ 

ವಿಸ್ತೀರ್ಣ 
ಹೆಸರು 

- ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ | - ಎ - ಗುಂ 
- 3 | 4 | 5 6 | 7 || 8 | 9 

10 
48. ದೇವರ ಉರ್ಷ ದೊಡಮನಿ | ದೇವರ ಉರ್ಫ 

| ರಸ್ತೆ ಮತ್ತು | ಬ್ಲಾಕ್ | ರಸ್ತೆ ಮತ್ತು ಬ್ಲಾಕ್ 4 - 28 
ಮೊದಿನಬಿ ಕೋಂ ದೊಡಮನಿ 

ಬ್ಲಾಕ್ ನಂ .59, | ಬ್ಲಾಕ್ ನಂ .61 ರ 
ಮಕ್ತುಮಹುಸೇನ ಮೋದಿನಬಿ 

ನಂ . 33 , 32, | 58 ರ ನಂ . 65 ರ ಜಮೀನು 
63 , 64 ರ | ಜಮೀನು ಜಮೀನು 

ಜಮೀನು 
49. ದೇವರ್ ಉರ್ಫ ದೊಡಮನಿ | ದೇವರ್ ಉರ್ಫ | 62 /6 ( ಖುಷ್ಠಿ | ರಸ್ತೆ ಮತ್ತು | ಬ್ಲಾಕ್ | ರಸ್ತೆ ಮತ್ತು | ಬ್ಲಾಕ್ 4 - 28 
ಇಮಾಮಸಾಬ , ತಂದೆ ದೊಡಮನಿ 

* ಬ್ಲಾಕ್ ನಂ . 59 , | ಬ್ಲಾಕ್ | ನಂ . 61 ರ | 
ಬಾಷಾಸಾಬ, ದೇವರ್ ಉರ್ಫ ಇಮಾಮಸಾಬ , 

ನಂ .33 , 32, | 58 ರ | ನಂ .65 ರ ಜಮೀನು 
ದೊಡಮನಿ ಜೈತುನಬಿ ಕೋಂ ಜೈತುನಬಿ , 

63 , 64 ರ | ಜಮೀನು | ಜಮೀನು 
ಬಾಶಾಸಾಬ , ಪಠಾಣ ಜೈಬುನಬಿ , 

ಜಮೀನು 
ಶಹಜಾದಬಿ ಕೋಂ 

ಶಹಜಾದಬಿ , 
ಬಂದೇನವಾಜ , ಮಹಲ್‌ದಾರ ನೂರಜಹಾಂ, 
ನೂರಜಹಾಂ ಕೋಂ 

ಕನಕ್ಕಾ 
ಹಜರತಸಾಬ , ಕನಕ್ಕಾ 

ಮೆಹರುನ್ನಿಸಾ, 
ಮೆಹರುನ್ನಿಸಾ ಕೋಂ 

ಇಮಾಮಸಾಬ , 
ಇಮಾಮಸಾಬ , ದೇವರ್ ಮೆಹಬೂಬಸಾಬ , 
ಉರ್ಫ ದೊಡಮನಿ 

ಜೈತುನಬಿ , ಜನ್ನತಬಿ 
ಇಮಾಮಸಾಬ ತಂದೆ 
ಹಸನಸಾಬ , ದೇವರ ಉರ್ಫ 
ದೊಡಮನಿ ಮೆಹಬೂಬಸಾಬ 
ತಂದೆ ಹಸನಸಾಬ , ದುಕಾನದಾರ 
ಜೈತುನಬಿ ಕೋಂ ಮಹ್ಮದಸಾಬ , 
ಮುಲ್ಲಾನವರ ಜನ್ನತಬಿ ಕೋಂ 
ಖುತುಬುಸಾಬ, 


ಭಾಗ - ೩ 


೨೯೪೧ 


ಖಾತೆದಾರರ ಹೆಸರು 


ಬ್ಲಾಕ 
ನಂ 


ಸಂ 


ಆಕಾರ 
ರೂ . ಪೈ 
- 11 


50. | ಗಾಯಠಾಣ 


ಖುಷಿ 


ಬ್ಲಾಕ್ 


1. 66 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 
ಹೆಸರು 

ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ಎ – ಗುಂ 
- 3 

10 
ಗಾಯಠಾಣ ರಸ್ತೆ ಮತ್ತು | ಬ್ಲಾಕ್ | ಬ್ಲಾಕ್ 

3 - 24 
- ಬ್ಲಾಕ್ 

ನಂ . 64 ರ | ನಂ . 64 ರ | ನಂ . 62 ರ 
ನಂ .31 ರ | ಜಮೀನು ಜಮೀನು ಜಮೀನು 

ಜಮೀನು 
ಅಕ್ಕಿ ಶಿವಪುತ್ರಮ್ಮ 64 

ಗ್ರಾಮದ | 62 65 

63 

0 - 39 % 
ಅl. 

ಗಡಿ 


0 . 69 


51. ಅಕ್ಕಿ ಶಿವಪುತ್ರಮ್ಮ ಕೋಂ 

ಶರಣಪ್ಪ 


ಭೂ 


. ಪ 


52. ಅಕ್ಕಿ ಶರಣಪ್ಪ ತಂದೆ ನಿಂಗಪ್ಪ 


] ಅಕ್ಕಿ ಶರಣಪ್ಪ 


64A 


0 - 39 % 


0 . 69 


ಗ್ರಾಮದ 
ಗಡಿ 


ಅ / 2 


53. 


ಹಜೇರಿ ನಿಳೊಬ 


640 


2 - 18 


| 


1.68 


ಹಜೇರಿನಿಬತಂದೆ 
ಅಮೃತಪ್ಪ 


ಗ್ರಾಮದ 
ಗಡಿ 


ಅ / 3 


ಗ್ರಾಮದ 


0 - 14 


4 


0 . 25 


64 / 
1ಕ / ಅ 


ಗಡಿ 


54. ಅರವಳದ ಬಸಲಿಂಗಪ್ಪ ತಂದೆ | ಅರವಳದ 
ಯಲ್ಲಪ್ಪ 

ಬಸಲಿಂಗಪ್ಪ 
ಅಸಾದಾರ ತಾಯಿ ನೀಲವ್ವ 
55. ಸೈಯದ್ ನಿಸಾರ ಅಹಮದ್ 

ತಂದೆ ಐಉದ್ದೀನ 
56 . ಅರವಳದ ಬಸವರಾಜ ತಂದೆ | ಅರವಳದ 
ಯಲ್ಲಪ್ಪ 

ಬಸವರಾಜ 


0 - 22 


0 .38 


64 / 
1ಕ /3ಅ 


ಗ್ರಾಮದ 
ಗಡಿ 


0 -14 % 


0 .25 


64 / 
1ಕ / ಬ 


ಗ್ರಾಮದ 
ಗಡಿ 


୭୧୭ 


ಭಾಗ - ೩ 


ಖಾತೆದಾರರ ಹೆಸರು 


ಬ್ಲಾಕ 


ಆಕಾರ 
ರೂ . ಪೈ 


ನಂ 


ನಂ 


ದಕ್ಷಿಣ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 
ಅನುಭವದಾರರ ತರಹ 

ಚಕ್ಕಬಂದಿ 
ಹೆಸರು 

ಪೂರ್ವ ಪಶ್ಚಿಮ 

ಉತರ 
4 | 5 

7 . 
64 / 

ಗ್ರಾಮದ 
1ಕ /3ಬ 

ಗಡಿ 


ವಿಸ್ತೀರ್ಣ 
ಎ - ಗುಂ 
10 


- 1 


6 . 


11 . 


1 - 15 


0 . 95 


57 . ತೇಲಿಸರ ಅಂಜನಕುಮಾರ 

ತಂದೆ ಕಮಲ ಚಂದ 


1 - 00 


` ನಿಸಾರ ಅಹಮದ್ 
ತಂದೆ ಐಉದ್ದೀನ 


ಸೈಯದ್ ನಿಸಾರ 
ಅಹಮದ್ 


0.69 


64 / 
1ಕ / 2 


ಗ್ರಾಮದ 
ಗಡಿ 


| ಅರವಳದ ಯಲ್ಲಪ್ಪ 


64 / 


0 - 14 


59. ಅರವಳದ ಯಲ್ಲಪ್ಪ ತಂದೆ 

ಮಹದೇವಪ್ಪ 


0 .24 


ಗ್ರಾಮದ 
ಗಡಿ 


1ಕಕ 


4 - 00 


2 . 76 . 


60 . | ತೇಲಿಸರ ಅಂಜನಕುಮಾರ 

ತಂದೆ ಕಮಲ ಚಂದ 


ತೇಲಿಸರ 
ಅಂಜನಕುಮಾರ 


64 / 
1ಬ 


ಗ್ರಾಮದ 
ಗಡಿ 


ಗದಗ ಚಿದಾನಂದ 


64 / 


ಗ್ರಾಮದ 


0 - 39 / 


61. ಗದಗ ಚಿದಾನಂದ ತಂದೆ 

ಮುರಿಗೆಪ್ಪ 


2ಅ 


ಗಡಿ 


64/ 


ಖುಷಿ 


0 - 39 


4 


ಗ್ರಾಮದ 
ಗಡಿ 


2ಬ2 


2 - 28 


62 . ಹಳ್ಳೂರ ಅನ್ನಕ್ಕ ಕೋಂ 

ಶಾಂತಪ್ಪ ಭೂ ಪ 
63. ಪದ್ಮಪ್ಪನವರ ಮಂಜುನಾಥ 

ತಂದೆ ರಾಮಚಂದ್ರ 
ಪದ್ಮಪ್ಪನವರ ಬಸವರಾಜ 
ತಂದೆ ರಾಮಚಂದ್ರ 


1 . 87 


ಹಳ್ಳೂರ ಅನ್ನಕ್ಕ 
ಕೋಂ ಶಾಂತಪ್ಪ 
ಪದ್ಮಪ್ಪನವರ 
ಮಂಜುನಾಥ 
ಪದ್ಮಪ್ಪನವರ 
ಬಸವರಾಜ 


ಖುಷ್ಠಿ 


64 / 
2ಬ /3 


ಗ್ರಾಮದ 
ಗಡಿ 


ಗದಗ ಚಿದಾನಂದ 


ಖುಷ್ಟಿ 


65 


0 - 39 


4 


64 . ) ಗದಗ ಚಿದಾನಂದ ತಂದೆ 

ಮುರಿಗೆಪ್ಪ 


| 64 / 

2ಕ 


ಗ್ರಾಮದ | 
ಗಡಿ 


63 
62 


೨೯೪೩ 


ಅ . 


ದಕ್ಷಿಣ 


ವಿಸ್ತೀರ್ಣ 
ಎ - ಗುಂ 
- 10 

2 - 28 


ಆಕಾರ 
ರೂ . ಪೈ 
- 11 
1.87 


3 . 


6 . 


63 


68 | 


ಬ್ಲಾಕ್ 


2 - 13 


2 . 07 


67. 


3 - 36 


3 . 24 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೧೦ 
ಖಾತೆದಾರರ ಹೆಸರು 

ಅನುಭವದಾರರ 

ಬ್ಲಾಕ ತರಹ 

ಚಕ್ಕಬಂದಿ 
ಹೆಸರು 

ಪೂರ್ವ ಪಶ್ಚಿಮ 

ಉತರ 
| 4 | 5 

8 . 
65 . ಪದ್ಮಪ್ಪನವರ ಸುರೇಶ ತಂದೆ | ಪದ್ಮಪ್ಪನವರ ಸುರೇಶ | 64 / | ಖ 

ಖುಷ್ಠಿ ಗ್ರಾಮದ 

| 62 65 
ತಿಪ್ಪಣ್ಣ 

2ಡ 

ಗಡಿ 

| 58 
66. ಕಬಾಡಿ ಮೋತಿಲಾಲ ತಂದೆ | 

ಖುಷಿ 

ಬ್ಲಾಕ್ ಬ್ಲಾಕ್ 
ಯಲ್ಲಪ್ಪ.ಕಬಾಡಿ ಕೇದಾರನಾಥ 

ನಂ .67 ರ ನಂ . 69 ರ 

ನಂ . 73 ರ 

| ನಂ .57 ರ 
ತಂದೆ ಯಲ್ಲಪ್ಪ , ಕಬಾಡಿ 

ಕೆ . ಹೆಚ್. ಬಿ . | ಜಮೀನು ಕೆ. ಹೆಚ್. ಬಿ ಜಮೀನು 
ವಿಶ್ವನಾಥ ತಂದೆ ಯಲ್ಲಪ್ಪ 

ಜಮೀನು 

ಜಮೀನು 
ಕಬಾಡಿ ತುಳಜಪ್ಪಾ ತಂದೆ 

68 /2 ಖುಷಿ ಬ್ಲಾಕ್ ಬ್ಲಾಕ್ ಬ್ಲಾಕ್ | ಬ್ಲಾಕ್ 
ಗ್ಯಾನಸಾ 

ನಂ . 67 ರ | ನಂ . 69 ರ | ನಂ .73 ರ | ನಂ .57 ರ 
ಕಬಾಡಿ ರಾಜು , ತುಳಜಪ್ಪ 

ಕೆ. ಹೆಚ್. ಬಿ . | ಜಮೀನು ಕೆ. ಹೆಚ್. ಬಿ ಜಮೀನು 
ಕಬಾಡಿ ರವಿ ತುಳಜಪ್ಪ 

ಜಮೀನು 

ಜಮೀನು 
68. ಕಬಾಡಿ ರಾಮಚಂದ್ರ ತಂದೆ 

68/3 ಖುಷಿ ಬ್ಲಾಕ್ ಬ್ಲಾಕ್ ಬ್ಲಾಕ್ ಬ್ಲಾಕ್ | 
ಗ್ಯಾನಸಾಕಬಾಡೆ ಅಮೃತ ತಂದೆ 

ನಂ .67 ರ | ನಂ .69 ರ ನಂ . 73 ರ ನಂ .57 ರ 
ರಾಮಚಂದ್ರ 

ಕೆ. ಹೆಚ್. ಬಿ. ಜಮೀನು | ಕೆ. ಹೆಚ್ . ಬಿ ಜಮೀನು 
ಕಬಾಡೆ ರಾಘವೇಂದ್ರ ತಂದೆ 

ಜಮೀನು 

ಜಮೀನು 
ರಾಮಚಂದ್ರ 
69 . ಕಬಾಡಿ ಯಲ್ಲಮ್ಮ ಕೋಂ ಕಬಾಡಿ ಯಲ್ಲಮ್ಮ , 68 /4 ಖುಷಿ ಬ್ಲಾಕ್ ಬ್ಲಾಕ್ | 

ಬ್ಲಾಕ್ 
ಅಶೋಕ, ಕಬಾಡಿ ಲಕ್ಷ್ಮಣ ತಂದೆ ಲಕ್ಷ್ಮಣ, ಅಜಯ, 

ನಂ . 67 ರ ನಂ . 69 ರ ನಂ . 73 ರ ನಂ .57 ರ | 
ಅಶೋಕಕಬಾಡಿ ಅಜಯ | ಅಶ್ವಿನ 

ಕೆ . ಹೆಚ್. ಬಿ . | ಜಮೀನು | ಕೆ. ಹೆಚ್ . ಬಿ | ಜಮೀನು 
ತಂದೆ ಅಶೋಕ ಕಬಾ 

ಜಮೀನು 

ಜಮೀನು 
ತಂದೆ ಅಶೋಕ 


3 -36 


3 .24 


1 - 00 


1 . 08 


ವ 


ನಂ 


1 . 


3 


11 


ವ 


೨೯೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫ , ೨೦೧೦ 

ಭಾಗ - ೩ 
ಖಾತೆದಾರರ ಹೆಸರು ಅನುಭವದಾರರ ತರಹ ಚಕ್ಕಬಂದಿ 

ವಿಸ್ತೀರ್ಣ 

ಆಕಾರ 
ಹೆಸರು 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ | ಎ – ಗುಂ ರೂ . ಪೈ 
| 5 - 6 | 7 | 8 | 9 

10 
70. ಕಬಾಡಿ ನಾಗೇಂದ್ರಸಾ ತಂದೆ ಕಬಾಡಿ ನಾಗೇಂದ್ರಸಾ | 68/5 ಖುಷಿ 

ಬ್ಲಾಕ್ | ಬ್ಲಾಕ್ | ಬ್ಲಾಕ್ * ಬ್ಲಾಕ್ 0 - 39 

1. 07 
ಲಕಣ 

ನಂ . 67 ರ ನಂ .69 ರ | ನಂ .73 ರ | | ನಂ .57 ರ 
ಕೆ. ಹೆಚ್. ಬಿ . | ಜಮೀನು | ಕೆ. ಹೆಚ್. ಬಿ ಜಮೀನು 
ಜಮೀನು 

ಜಮೀನು 
71. ಕಬಾಡಿ ಮೇಘರಾಜ ತಂದೆ ಕಬಾಡಿ ಮೇಘರಾಜ | 68/ 6 

ಬ್ಲಾಕ್ - ಬ್ಲಾಕ್ - ಬ್ಲಾಕ್ ಬ್ಲಾಕ್ 00 - 39 

1 . 06 
ಲಕ್ಷ್ಮಣಸಾ 

ನಂ . 67 ರ ನಂ . 69 ರ | ನಂ .73 ರ | ನಂ .57 ರ 
ಕೆ. ಹೆಚ್. ಬಿ . ಜಮೀನು ಕೆ. ಹೆಚ್ . ಬಿ | ಜಮೀನು 
ಜಮೀನು 

ಜಮೀನು 
72 . ಕಬಾಡಿ ರತನ ತಂದೆ ಲಕ್ಷಣಸಾ | ಕಬಾಡಿ ರತನ | 68 /7 | ಖುಷ್ಟಿ | ಬ್ಲಾಕ್ ಬ್ಲಾಕ್ | ಬ್ಲಾಕ್ 

00 - 39 1 .06 
ನಂ . 67 ರ | ನಂ .69 ರ | ನಂ .73 ರ | ನಂ .57 ರ 
ಕೆ . ಹೆಚ್. ಬಿ. || ಜಮೀನು ಕೆ . ಹೆಚ್. ಬಿ | ಜಮೀನು 
ಜಮೀನು 

ಜಮೀನು 
ಘೋಷ್ಟಾರೆ 
ಗ್ರಾಮ : ಸತ್ತೂರ 
ವಿಸ್ತೀರ್ಣ 

ಎ - ಗು 
ಖುಷಿ 

293 - 12 % 
ಖರಾಬು ಜಮೀನು 

_ 9 - 00 
ಒಟ್ಟು 302 - 12 % 

ಗೃಹ ಆಯುಕ್ತರು 
ಪಿಡಿ- 84 

ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು. 


ಪ್ರತಿ 


